ಪ್ರಥಮ ರಾಜ್ಯಮಟ್ಟದ 

ಸಮಗ್ರ ಯಕ್ಷಗಾನ ಸಮ್ಮೇಳನ - 2೦23 
ಉಡುಪಿ 

11, 12 ಫೆಬ್ರವರಿ 2023, ಎಂಜಿಎಂ ಕಾಲೇಜು ಆವರಣ 


ಅಧ್ಯಕ್ಷ ಭಾಷಣ 
ಅಭಿಮಾನ - ಅಭಿಯಾನ - ಅಭಿಜ್ಞಾನ 
ಪರಿಷ್ಕೃತ ಆವೃತ್ತಿ 


ಅಧ್ಯಕ್ಷರ ಭಾಷಣ - ಡಾ. ಎಂ. ಪ್ರಭಾಕರ ಜೋಶಿ 


ಪ್ರಕಾಶನ 

ರಾಜ್ಯಮಟ್ಟದ ಸಮಗ್ರ ಯಕ್ಷಗಾನ ಸಮ್ಮೇಳನದ ಸಲಹಾ ಸಮಿತಿ 
ಕರ್ನಾಟಕ ಯಕ್ಷಗಾನ ಅಕಾಡೆಮಿ 

ಕನ್ನಡ ಭವನ, ಜಯಚಾಮರಾಜೇಂದ್ರ ರಸ್ತೆ, ಬೆಂಗಳೂರು-560002 
ದೂರವಾಣಿ : 080 22113146 


ವಿನ್ಯಾಸ ಮತ್ತು ಮುದ್ರಣ 
ಆಕೃತಿ ಪ್ರಿಂಟ್ಸ್‌ 
ಮಂಗಳೂರು-1 


ಓಂ 
ಅಭಿಮಾನ - ಅಭಿಯಾನ - ಅಭಿಜ್ಞಾನ 


kek 
[ಫೆಬ್ರವರಿ 11, 12ರಂದು ಉಡುಪಿಯಲ್ಲಿ ಜರಗಿದ ಕರ್ನಾಟಕ ರಾಜ್ಯ 
ಸರಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಆಯೋಜಿಸಿದ 
ಯಕ್ಷಗಾನ ಸಮ್ಮೇಳನದ ಅಧ್ಯಕ್ಷ ಡಾ. ಎಂ. ಪ್ರಭಾಕರ ಜೋಶಿ ಅವರ 
ಭಾಷಣ. ಪ್ರಕಾಶಕರು : ಸಮ್ಮೇಳನ ಸಂಘಟನಾ ಸಮಿತಿ / ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆ, ಬೆಂಗಳೂರು] 


kkk 


ಗುರುವೆ ಪರಮಾನಂದ ಸದ್ಗುರು ನಿರತ ಪಾವನ ಚರಿತ ಸನ್ನುತ 
ಸುರನರೋರಗ ಲೋಕವಂದಿತ ವಿಶ್ವಮೂರುತಿಯೆ । 
ದುರಿತತಿಮಿರ ಪತಂಗ ವಿದ್ಯಾ ಶರಧಿ ಸರ್ವೋತ್ತುಂಗ ಸಂತತ 
ಕರುಣದಿಂ ನೀನೆಮಗೆ ಪಾಲಿಸು ಮತಿಗೆ ಮಂಗಲವ 
(ಮಹಾಕವಿ ಪಾರ್ತಿಸುಬ್ಬ : ಸಭಾಲಕ್ಷಣದಲ್ಲಿ) 
kk 
ಕಬ್ಬು ಡೊಂಕಾದರೂ ಸಿಹಿ ಡೊಂಕಲ್ಲ, ಪುಷ್ಪ ಡೊಂಕಾದರೂ 
ಪರಿಮಳ ಡೊಂಕಲ್ಲ. ನಾವು ಸಣ್ಣವರಾದರೂ ವಾಗ್ದೇವಿ ಸಣ್ಣವಳಲ್ಲ. 
ಅರೆಬಾಸೆ ಎಳೆ ಬುದ್ಧಿ ತೊದಲು ನುಡಿಯಾದಾಗ್ಯೂ ಶ್ರೀ ಲಕ್ಷ್ಮೀನಾರಾಯಣ 
ಸ್ಮರಣೆಯಲ್ಲದೆ ಮತ್ತೊಂದಿಲ್ಲ ಕಂಡ್ಯಾ, ತಾಯ ಮುಂದೆ ಶಿಶುಗಳು 
ಕುಣಿದಾಡುವೋಪಾಯದಲ್ಲಿ ಗುರುಗಳ ಮುಂದೆ ಶಿಷ್ಯರು 
ಪದವೊಪ್ಪಿಸುವೋಪಾದಿಯಲ್ಲಿ ವಿನಾಯಕ ದೇವರ ಮುಂದೆ ಭಕ್ತರು 
ಟೊಂಕನಿಕ್ಕುವೋಪಾದಿಯಲ್ಲಿ ಕಾಮಂಗೆ ರೂಪುದೋರಿದಂತೆ ಕಮಲಕ್ಕೆ 
ಬೆಳಗಾದಂತೆ ಕಾಮಧೇನು ಕಲ್ಪತರುವಿಗೆ ಸರಿಸಮಾನಯುಕ್ತವಾದಂಥಾ 
i | ಸಭೆಗೂ ಸಭಾಪತಿಗೂ ವಿಜಯೋಭವ ದಿಗ್ವಿಜಯೋಭವ. (ಸಭಾಲಕ್ಷಣ) 


kkk 


ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ 

ಮದವೂರ ವಿಘ್ನೇಶ ದೇವ ಜಗದೀಶ | .. 

ಹರನ ಸುಕುಮಾರ ಸಕಲಾಗಮಕೆ ಸಾಕಾರ | 

ಧರೆಯೊಳು ವಿಶೇಷ ಮದವೂರ ವಿಘ್ನೇಶ | - (ಸಭಾಲಕ್ಷಣ) 
kk 

ಜಯತ್ಯಸಂಖ್ಯೋರು ಬಲಾಂಬುಪೂರಃ 

ಗುಣೋಚ್ಚ ರತ್ನಾಕರ ಆತ್ಮವೈಭವಃ 

ಸದಾ ಸದಾತ್ಮಜ್ಞ ನದೀಭಿರಾಷ್ಯಃ 

ಕೃಷ್ಣವತಾರೋ ಹರಿರೇಕ ಸಾಗರ: ॥ 

- ಎಂಬ ಶ್ರೀಮಧ್ವಾಚಾರ್ಯರ ಕೃಷ್ಣನ ವ್ಯಾಖ್ಯೆಯಂತೆಯೆ ಯಕ್ಷಗಾನವೂ 

ಒಂದು ಅಪಾರ ಕಲಾ ಆತ್ಮವೈಭವ ಸಾಗರವಾಗಿ ಇದೆ. 


ಶ್ರೀ ಭಾರ್ಗವರಾಮೋ ವಿಜಯತೇ 


ಕರ್ನಾಟಕ ರಾಜ್ಯದ ಆದರಣೀಯ ಮುಖ್ಯಮಂತ್ರಿಗಳಾದ 
ಶ್ರೀ ಬಸವರಾಜ ಬೊಮ್ಮಾಯಿ ಅವರೆ, ಮಾನ್ಯ ಸಂಸ್ಕೃತಿ ಸಚಿವರೆ, 
ಜನಪ್ರತಿನಿಧಿಗಳ, ಮಾಹೆ ಸಮೂಹದ ಮುಖ್ಯಸ್ಥರೆ, ಕನ್ನಡ ರಂಗ 
ಆಚಾರ್ಯ ವ್ಯಕ್ತಿತ್ವದ ಡಾ. ಚಂದ್ರಶೇಖರ ಕಂಬಾರರೆ, ಸಂಘಟನ 
ಸಮಿತಿಯ ಅಧ್ಯಕ್ಷರಾದ ಡಾ. ಜಿ.ಎಲ್‌. ಹೆಗಡೆಯವರೆ, ಎಲ್ಲ ಸದಸ್ಯರೆ, 
ಸಕಲ ಗಣ್ಯಮಾನ್ಕರೇ, ಅಧಿಕಾರಿಗಳೆ, ಆತ್ಮೀಯರಾದ ಕಲಾವಿದರೆ, 
ವಿಮರ್ಶಕರೆ, ಕಲಾ ಪ್ರಪೂರ್ಣರಾದ ಪೋಷಕ ಅಭಿಮಾನಿ ಮಿತ್ರರೆ, 

ಸರ್ವರಿಗೂ ಯಕ್ಷಗಾನ - ಪೂಜಾ ಭಾವದ ನಮನಗಳು. 

ಮನಸ್ಸು ತುಂಬಿ ಬಂದ ಈ ಕ್ಷಣದಲ್ಲಿ ಹೇಗೆ ಆರಂಭಿಸಲಿ? 

ರಾಜ್ಯ ಸರಕಾರವು ನೇರವಾಗಿ ತನ್ನ ಇಲಾಖೆಯ ಮೂಲಕ 
ಸಂಘಟಿಸುತ್ತಿರುವ ಮೊದಲ ಸಮಗ್ರ ಯಕ್ಷಗಾನ ಸಮ್ಮೇಳನವಿದು. ಇದರ 
ಅಧ್ಯಕ್ಷನಾಗಿ, ಹಲವು ಅರ್ಹರಲ್ಲಿ ಒಬ್ಬನಾಗಿ, ನನ್ನನ್ನು ಆರಿಸಿದ್ದೀರಿ. ಓರ್ವ 
ಯಕ್ಷಗಾನ ಕಲಾವಿದ - ತಜ್ಞನಿಗೆ ದೊರಕಬಹುದಾದ ಬಲು ದೊಡ್ಡ 
ಮನ್ನಣೆಗಳಲ್ಲಿ ಇದು ಒಂದು. ಅದಕ್ಕಾಗಿ ಘನ ಸರಕಾರ, ಇಲಾಖೆ, 
ಸಂಘಟಕ ಸಮಿತಿ ಮತ್ತು ಎಲ್ಲರಿಗೆ ಮನ ಬುದ್ಧಿ ಆತ್ಮಪೂವರ್ಕವಾಗಿ 
ತಲೆಬಾಗುತ್ತೇನೆ. 

ವಸ್ತುತಃ ಇದು ಒಬ್ಬನಿಗೆ ದೊರೆತ ಮಾನ್ಯತೆಯಲ್ಲ. ವಿಶಾಲವಾದ 
ಒಟ್ಟು ಯಕ್ಷಗಾನ ಸಮುದಾಯಕ್ಕೆ, ಸಂಸ್ಕೃತಿ ಸಮೂಹಕ್ಕೆ ಸಂದದ್ದು. 

ಇದನ್ನು ನಾನು, ನನ್ನ ಹಿರಿಯರು, ಗುರುವೃಂದ, ಕುಟುಂಬ, ನನ್ನ 
ಊರಾದ ಕಾರ್ಕಳದ ಮಾಳ ಗ್ರಾಮದ ಪರವಾಗಿ, ಸಕಲ ಕಲಾವಿದ 
ಮಿತ್ರ ತಜ್ಞ - ಅಭಿಮಾನಿ, ಪೋಷಕರ ಪರವಾಗಿ ನಮ್ರತೆಯಿಂದ 
ಸ್ವೀಕರಿಸಿದ್ದೇನೆ. ನಿಮ್ಮೆಲ್ಲರ ಪ್ರೀತಿಯು, ನನ್ನ ಅರ್ಹತೆಗಿಂತ ದೊಡ್ಡದು. 


5 


ಉಡುಪಿಯಿದು 

ಈ ಸಮ್ಮೇಳನ ಜರಗುತ್ತಿರುವ ಉಡುಪಿ ಮತ್ತು ಈ ಸಂಸ್ಥೆ ಮತ್ತು 
ಎಂಜೆಎಂ ಕಾಲೇಜಿನ ನೆಲ ಪುಣ್ಯಭೂಮಿ. ಶಿಕ್ಷಣ ಕ್ರಾಂತಿಯ ಪುಣ್ಯಪುರುಷ 
ಡಾ. ಟಿ.ಎಂ.ಎ. ಪೈ ಅವರ ಕರ್ಮ ಕ್ಷೇತ್ರ. ಇದು ಧರ್ಮ ಕ್ಷೇತ್ರ, ವಿದ್ಯಾ ಕ್ಷೇತ 


ಕ್ರಾಂತಿ ಕ್ಷೇತ್ರ. ಕಲೆ, ತತ್ತ್ವಶಾಸ್ತ್ರ ಸಾಹಿತ್ಯ, ಅಭಿವೃದ್ಧಿ ಬದುಕುಗಳಲ್ಲಿ ವಿಶಿಷ್ಟ 
ಜಾಗತಿಕ ಮಾದರಿಗಳನ್ನು ನೀಡಿದ ಜೀವನ ಕೃಷ್ಣ ಪ್ರಾಣ ಸರೋವರ. 
ಪೊಡವಿಗೊಡೆಯ ಉಡುಪಿಯ - ಕೃಷ್ಣನ ಇರವು, ದೇವರು ದೈವಗಳ, 
ನಾಗಕಲಾ ಕುಂಡಲಿನಿಯ ನೆಲೆ - ಕಲೆ ಅನಿರ್ವಚನೀಯ. ಕೃಷ್ಣನ ಕೊಳಲನಾದ 
ಅನಂತಚಂದ್ರ ಕಿರಣ. ವೇದಾಂತ, ಭಕ್ತಿ, ಪ್ರಮಾಣ ಶಾಸ್ತ್ರ ವಿಶ್ವ ಸ್ವರೂಪ 
ಎಚಾರಗಳಲ್ಲಿ, ಜಗತ್ತಿನ ದರ್ಶನಶಾಸ್ತ್ರಗಳಿಗೆ ಮೌಲಿಕವಾದ ಕೊಡುಗೆಗಳನ್ನಿತ್ತ 
ಆಚಾರ್ಯ ಮದ್ದರು ತತ್ತ್ವಶಾಸ್ತ್ರ ಗ್ರಾಮ ಸಮೂಹದ ನಡ್ಡಂತಿಲ್ಲಾಯರೇ ಹೌದು. 
ಕಲೆ ಸಾಹಿತ್ಯ ಸಮಾಜ ಚಿಂತನೆಗಳ ಕ್ರಾಂತಿಕಾರಿ ಯತಿವರ ವಾದಿರಾಜರು, 
ಯಕ್ಷಗಾನದ ಸ್ಪೂರ್ತಿಯಿಂದ ಬೆಳದವರಂತೆ. ಈಗ ತಿಳಿದಿರುವ ಮೊದಲ 
ಯಕ್ಷಗಾನ ಪ್ರಸಂಗ ಕರ್ತೃಗಳಲ್ಹೊಬ್ಬರು. ಪುರಂದರ ದಾಸರು (ಅನಸೂಯಾ 
ಚರಿತ್ರೆ : ಉಲ್ಲೇಖ ಮಾತ್ರ ಸಿಕ್ಕಿದೆ) ಕೃಷ್ಣ ಭಕ್ತರು. ಕನಕದಾಸರು ಕೃಷ್ಣನನ್ನು ಒಲಿಸಿ 
ತನ್ನಡೆಗೆ ತಿರುಗಿಸಿ, ಕಲೆಗಳು ಮಾಡುವ, ಮಾಡಬೇಕಾದ ಕೆಲಸ ಏನೆಂದು 
ತೋರಿದವರು. ಹರಿದಾಸ ಸಾಹಿತ್ಯದ ಆದ್ಯ ಭೂಮಿ ಉಡುಪಿ ಎಂದೇ ಪ್ರಸಿದ್ಧ. 
ಆಗಮ ಆಹಾರ ಆತಿಥ್ಯಗಳಲ್ಲಿ ಉಡುಪಿಯು ವಿಶ್ವ ಮಾದರಿ. 


ಯಕ್ಷಗಾನ ಮತ್ತು ಉಡುಪಿ 

ಕರಾವಳಿ ಮತ್ತು ಮಲೆನಾಡಿನ ಯಕ್ಷಗಾನ ಕ್ಷೇತ್ರಕ್ಕೆ ಉಡುಪಿಯು ಮುಖ್ಯವಾದ 
ಕ್ಷೇತ್ರ ಕೂಡುವ ಬಿಂದು ಅನ್ನಬಹುದು. ಇದು ಸುಮಾರಾಗಿ ತೆಂಕು ಬಡಗು 
ತಿಟ್ಟುಗಳ ಗಡಿ. (ಆ ಗಡಿ ನಿಖರವಾಗಿ ಎರ್ಮಾಳು ಹೊಳೆಯ ರೇಖೆ ಅನ್ನುವರು) 

ಉಡುಪಿಯು ಯಕ್ಷಗಾನ ಕಲಾ ರೂಪದ ಆದಿಕ್ಷೇತ್ರಗಳಲ್ಲಿ ಒಂದು 
ಎಂಬ ವಾದವಿದೆ. ಯತಿ ನರಹರಿತೀರ್ಥರು (1243-1333) ದಾಸ ಸಾಹಿತ್ಯದ 
ಆರಂಭಿಕರಲ್ಲಿ ಒಬ್ಬರು. ಇವರು ಇಲ್ಲಿ ಕಲಾ ರೂಪವೊಂದನ್ನು ಸೃಜಿಸಿದರೆಂದು ದಿ. 
ಬನ್ನಂಜೆ ಗೋವಿಂದಾಚಾರ್ಯರು ಹೇಳಿದ್ದಾರೆ. ಈ ಕುರಿತು ಹೆಚ್ಚಿನ ಪರಿಶೀಲನೆ 
ಆಗಬೇಕು. ಉಡುಪಿ ಮಠವೊಂದು ಹಿಂದೆ ದಶಾವತಾರ ಆಟದ ಮೇಳವನ್ನು 
ಹೊಂದಿತ್ತಂತೆ. ಹಲವು ಕಲಾವಿದರು ಕವಿಗಳು ಉಡುಪಿ ವಲಯದವರು. 


ಸಾಮಗ ಪರಿಣಾಮ 

ವಿಜ್ಞಾನ ಇತ್ಯಾದಿ ಕ್ಷೇತ್ರಗಳಲ್ಲಿ ಮಹಾನ್‌ ಸಂಶೋಧಕರನ್ನು "ಇಂತಹವರ 
ಪರಿಣಾಮ' ಎಂದು ಗುರುತಿಸುವಂತೆ ಯಕ್ಷಗಾನದ ಅಸಾಮಾನ್ಯ ಸಾಧ್ಯತೆಯ 
ವಿಭಾಗದ ಅರ್ಥಗಾರಿಕೆಯನ್ನು ಮತ್ತಷ್ಟು ಎತ್ತರಿಸಿದ ಮಲ್ಪೆ ಸಾಮಗ ಮನೆತನವು 
ನೀಡಿದ ಕೊಡುಗೆ, ಬೀರಿದ ಪ್ರಭಾವಗಳು ಉಡುಪಿಯ ಕಡಲಿನ ಅಲೆಗಳಂತೆ 
ಲಾವಣ್ಯಕರ. ನನ್ನ ಬೆಳವಣಿಗೆಗೂ ನಾನು ಅದಕ್ಕೆ ಯಣಿ. ಸಾಮಗ ಎಂಬುದೇ 
ಒಂದು ಕೇತನ, ದಂತಕಥೆ, ಲೆಜೆಂಡ್‌. ಸಾಮಗ ಸಾನ್ನಿಧ್ಯ ಒಂದು ಯೋಗ. 

ಆಧುನಿಕ ನೃತ್ಯ ನಾಟಕ ನಿರ್ದೇಶನದ ದೃಷ್ಟಿಯನ್ನು ಅಳವಡಿಸಿ, ವಸ್ತು, 
ಆಕೃತಿ ಮಂಡನೆಗಳ ಸಮಗ್ರ ನೋಟದಿಂದ ಕೆಲವು ಮಹತ್ತ್ವದ ಯಕ್ಷಗಾನ 
ರಂಗ ಪ್ರಯೋಗಗಳನ್ನು ನೀಡಿದ ಸಮೂಹದ ರೂವಾರಿ ಪ್ರೊ. ಉದ್ಯಾವರ 
ಮಾಧವಾಚಾರ್ಯರ ಪ್ರಸ್ತುತಿಗಳು. ಅಧ್ಯಯನ — ಅನ್ವಯ ಯೋಗ್ಯ. ದೀವಟಿಗೆ 
ಬೆಳಕಿನಲ್ಲಿ ಮೌಲಿಕ ಯಕ್ಷಗಾನವನ್ನು ಮರಳಿ ಪಡೆಯುವ ಅಭಿಜ್ಞೆಯ ಸಾರ್ಥಕ 
ಯತ್ನ, ಡಾ. ಕೆ.ಎಂ. ನಂಬಿಯಾರರ ಯಕ್ಷ ಕೌಮುದಿಯ ಕಾಯಕಕ್ಕೆ ಉಡುಪಿ 
ಯೆಲ್ಲೂರು ಪರಿಸರವು ಮೂಲ. 


ಎಂಜಿಎಂ 

ಮಣಿಪಾಲ ಅಕಾಡಮಿಯು ಯಕ್ಷಗಾನ ಅಧ್ಯಯನ, ಸಂಶೋಧನೆ. ಶಿಕ್ಷಣ 
ಮೊದಲಾದವುಗಳ ಚರಿತ್ರೆಯಲ್ಲಿ ದೊಡ್ಡ ಅಧ್ಯಾಯವೆನಿಸಿದ ಡಾ. ಶಿವರಾಮ 
ಕಾರಂತರ ಅರ್ಧ ಶತಮಾನ ಕಾಲದ ಯಕ್ಷಗಾನ ಚಟುವಟಿಕೆಗಳಿಗೆ ಎಂಜಿಎಂ 
ಕಾಲೇಜಿನ ಈ ಪುಣ್ಯಭೂಮಿಯೇ ತಾಣ. ಮೊತ್ತಮೊದಲು ಆಧುನಿಕ ಯಕ್ಷಗಾನ 
ಶಿಕ್ಷಣ ಕೇಂದ್ರ (ಸ್ಥಾಪನೆ 1972) ಇಲ್ಲೇ ಇರುವುದು. (ಈ ಕೇಂದ್ರಕ್ಕೆ ವೀರಭದ್ರ 
ನಾಯಕ್‌, ಹಿರಿಯಡ್ಕ ಗೋಪಾಲ ರಾವ್‌, ನೀಲಾವರ ರಾಮಕೃಷ್ಣಯ್ಯ, 
ಮಹಾಬಲ ಕಾರಂತ, ಬನ್ನಂಜೆ ಸಂಜೀವ ಸುವರ್ಣ ಮೊದಲಾದ ಗಣ್ಯ 
ಗುರುಗಳ ಪರಂಪರೆ ಇದೆ.) ಅದಕ್ಕೀಗ ಐವತ್ತರ ಹರೆಯ. ಕಾರಂತರ ಯಕ್ಷರಂಗ 
ನೃತ್ಯ ನಾಟಕ (ಬ್ಯಾಲೆ) ಪ್ರಯೋಗವು ರೂಪ ತಾಳಿದ್ದು ಇಲ್ಲಿ. 

ಎಂಜಿಎಂ ಕಾಲೇಜನ್ನು ಶಿಕ್ಷಣ, ಜಾನಪದ ಅಧ್ಯಯನ, ಯಕ್ಷಗಾನ 
ಚಟುವಟಿಕೆಗಳ, ಸಾಂಸ್ಕೃತಿಕ ಕ್ರಿಯಾಶೀಲತೆಯ ರಾಷ್ಟ್ರೀಯ ಮಾದರಿಯಾಗಿ 
ರೂಪಿಸಿದ ಅಸಾಧಾರಣ ಚಿ೦ತಕ, ಲೇಖಕ, ಆಡಳಿತಗಾರ - ಪ್ರೊಕು.ಶಿ.ಹರಿದಾಸ 
ಭಟ್ಟರ ಕರ್ಮಭೂಮಿಯಲ್ಲಿ ನಿಂತು ಅಧ್ಯಕ್ಷ ಭಾಷಣ ಮಾಡುತ್ತಿರುವುದು ನನ್ನ 
ಹೆಮ್ಮೆ ಅವರ ಕೊಡುಗೆ ತುಂಬ ವಿಶಿಷ್ಟವಾದುದು. 


ಶ್ರೀ ಕೃಷ್ಣ ಮಠ, ರಾಜಾಂಗಣ 

ಉಡುಪಿಯ ಶ್ರೀಕೃಷ್ಣ ಮಠದ ಸಾಂಸ್ಕೃತಿಕ ಸರಣಿಗಳಲ್ಲಿ 1950ರಲ್ಲಿ ಮನಃ 
ಮನ್ನಣೆಯಿತ್ತು ಆ ಬಳಿಕ, ತಮ್ಮ ಮತ್ತು ಇತರ ಮಠಾಧೀಶರ ಅವಧಿಗಳಲ್ಲಿ 
ಸಾವಿರಾರು ಯಕ್ಷಗಾನ ಕಾರ್ಯಕ್ರಮಗಳಿಗೆ ಕಲಾರಂಗದ ಚಟುವಟಿಕೆಗಳಿಗೆ 
ಅವಕಾಶ, ಪೋಷಣೆಗಳಿಗೆ ಕಾರಣರಾದ, ಉತ್ಕಟ ಯಕ್ಷಗಾನಾಭಿಮಾನಿ, 
ಧಾರ್ಮಿಕ ದಾರ್ಶನಿಕ ಚಿಂತಕ ಸುಧಾರಣಾವಾದಿ - ಶ್ರೀ ಪೇಜಾವರ ವಿಶ್ವೇಶ್ವ 
ತೀರ್ಥರ ಈ ಕಲಾ ಪೋಷಕ ಆಯಾಮ ಅಗತ್ಯವಾಗಿ ದಾಖಲಾಗಬೇಕಾದುದು. 


ಕಲಾರಂಗ - ರಾಷ್ಟ್ರೀಯ ಮಾದರಿ, ಯಕ್ಷಗುರುಕುಲ 

ಕಾರ್ಯಕ್ರಮ ಸಂಘಟನೆ, ಕಲಾ ಪ್ರೋತ್ಸಾಹ, ಕಲಾವಿದರ ಮತ್ತು ಅವರ 
ಕುಟುಂಬಗಳ ಹಿತರಕ್ಷಣೆ, ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಅಸಾಧಾರಣವಾದ 
ಯೋಚನೆ, ಯೋಜನೆಗಳಿಂದ ರಾಷ್ಟ್ರೀಯ ಮಾದರಿಯೊಂದನ್ನು ಕಾಣಿಸಿರುವ 
ಯಕ್ಷಗಾನ ಕಲಾರಂಗ ಉಡುಪಿ ಇವರದು ಪ್ರವರ್ತಕ po ದೀಪಸ್ತಂಭ 
ಕಾಯಕ. ಈವರೆಗೆ, ಕಳೆದ ಇಪ್ಪತ್ತೇಳು ವರ್ಷಗಳಲ್ಲಿ ಕಲಾರಂಗವು "ಯಕ್ಷನಿಧಿ'ಯ 
ಮಹಾ ಯೋಜನೆಯ ಮೂಲಕ ಈ ದೇಶದ ಕಲಾರಂಗಕ್ಕೆ ನಮ್ಮ ಉಡುಪಿಯ 
ಮಾದರಿಯಾಗಿರುವ ಕೊಡುಗೆಯಾಗಿ ದಾಖಲೆ ನಿರ್ಮಿಸಿದೆ. ಕಲಾವಿದರಿಗೆ 
ಬಸ್‌ಪಾಸ್‌, ಮನೆ ನಿರ್ಮಾಣ, ವಿಮೆ, ಆಪತ್‌ ಸಹಾಯ ಮತ್ತು ನೂರಾರು 
ಕಾರ್ಯಕ್ರಮಗಳ ಮೂಲಕ ಸುಮಾರು 10 ಕೋಟಿ ನೆರವನ್ನು ನೀಡಿದೆ. 

2005ರಲ್ಲಿ ಸ್ಥಾಪಿತವಾದ ಯಕ್ಷ ಶಿಕ್ಷಣ ಟ್ರಸ್ಟ್‌ - ಶಾಸಕ, ಕಲಾಪ್ರೇಮಿ 
ಕೆ. ರಘುಪತಿ ಭಟ್ಟರ ಕನಸಿನ ಸಾಕಾರ. ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ, 
ಸಹಪಠ್ಯವಾಗಿ ವ್ಯವಸ್ಥಿತ ಯಕ್ಷಗಾನ ಕಲಾ "ಕ್ಷಣ ನೀಡುವುದು ಈ ಟ್ರಸ್ಟ್‌ನ 
ಉದ್ದೇಶ. ಕಳೆದ ಸರಿಸಿ ವರ್ಷಗಳಲ್ಲಿ ಮುವತ್ತು ಗುರುಗಳ ಮೂಲಕ ಒಟ್ಟು 
6000 ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ, ನೂರಾರು ಪ್ರದರ್ಶನಗಳನ್ನು ನೀಡಿದ್ದು 
ಯಕ್ಷಗಾನ ಸಂಸ್ಕಾರವನ್ನು ಪಸರಿಸುವಲ್ಲಿ, ಹೊಸ ತಲೆಮಾರಿಗೆ ದಾಖಲಿಸುವಲ್ಲಿ 
ದೊಡ್ಡ ಕೆಲಸವನ್ನು ಮಾಡಿದೆ. ಅಂತೆಯೇ ಶತಕದ ಇತಿಹಾಸದ ಹಲವು 
ಯಕ್ಷಗಾನ ಹವ್ಯಾಸಿ ಸಂಸ್ಥೆಗಳು ಉಡುಪಿ ವಲಯದಲ್ಲಿವೆ. 


ಸಮ್ಮೇಳನ ಚರಿತ್ರೆ 

ರಾಜ್ಯ ಸಂಸ್ಕೃತಿ ಇಲಾಖೆಯು ನೇರವಾಗಿ ಸಂಘಟಿಸಿದ ಪ್ರಥಮ 
ಸಮ್ಮೇಳನ ಇದು. ಈ ಸಂದರ್ಭದಲ್ಲಿ ಹಿಂದಕ್ಕೆ ಆಗಿರುವ ಖಾಸಗಿ ಮತ್ತು 
ಸರಕಾರಿ ಅನುದಾನಿತ ಸಮ್ಮೇಳನಗಳ ಲಭ್ಯ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಇಲ್ಲಿ 


ದಾಖಲಿಸುವುದು ಅಗತ್ಯವೆಂದು ಭಾವಿಸಿದ್ದೇನೆ. 


ಮೈಸೂರು ಸ್ಟೇಟಿನ ಕಳಸ ಹೊರನಾಡು ಶ್ರೀ॥ 
“ಅನ್ನಪೂರ್ಣ” ದೇವಾಲಯದಲ್ಲಿ 1936ನೆ ಇಸವಿ ಫೆಬ್ರವರಿ 
ತಾ 25 ಮತ್ತು ತಾ 26ಲ್ಲು ಶ್ರೀಮಾನ್‌ ಹೊಸಕೊಪ್ಪ ಕೃಷ್ಣ 
ರಾಯರ ಅಧ್ಯಕ್ಷತೆಯಲ್ಲಿ ಜರಗಿದ ಯಕ್ಷಗಾನ ಸಮ್ಮೇಲನದ 
ವಿದ್ವದ್‌ ಗೋಷ್ಟಿಯಲ್ಲಿ ಪ್ರದರ್ಶಿಸಲ್ಪಟ್ಟು ಈ ಪ್ರಬಂಧಕ್ಕೆ 
ಪಾರಿತೋಷಕವಾಗಿ ಸುವರ್ಣ ಪದಕವು ದೊರಕಿರುತ್ತದೆ. 


Shri ಶ್ರೀ 
Anna Purna ಕವಿಭೂಷಣ 
Yakshagana ಕೆ.ಪಿ.ವೆಂಕಪ್ಪ ಶೆಟ್ಟಿ 
Sammelana ಃ ಯಕ್ಷಗಾನ ಕಲಾ 


25-2-1936 ಸರಸ್ವತಿ 


ಶ್ರೀ ಕ್ಷೇತ್ರ ಹೊರನಾಡು ಇಲ್ಲಿನ ಧರ್ಮಕರ್ತರಾದ 
ಆದರಣೀಯ ಶ್ರೀ ಭೀಮೇಶ್ವರ ಜೋಶಿಯವರ ಅಜ್ಜ ಶ್ರೀ 
ವೆಂಕಟಸುಬ್ಬ ಜೋಶಿಯವರ ನೇತೃತ್ವ ಮತ್ತು ಆತಿಥ್ಯದಲ್ಲಿ 
1936ನೇ ಇಸವಿ ಫೆಬ್ರವರಿ 25 ಮತ್ತು 26 ಎರಡು ದಿನಗಳ 
ಯಕ್ಷಗಾನ ಸಮ್ಮೇಳನ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರೀ 
ದೇವಸ್ಥಾನದಲ್ಲಿ ಸಂಪನ್ನಗೊಂಡಿತ್ತು. 

ಕವಿಭೂಷಣ ಕೆ.ಪಿ. ವೆಂಕಪ್ಪ ಶೆಟ್ಟರಿಗೆ ಸುವರ್ಣ ಪದಕ 
ಸನ್ಮಾನ ನಡೆದಿತ್ತು ಮತ್ತು ಅವರು ರಚಿಸಿದ “ವಾಲಿ ಸುಗ್ರೀವ” 
ಯಕ್ಷಗಾನ ಪ್ರಸಂಗ ಸಾಹಿತ್ಯ ಪುಸ್ತಕ ಲೋಕಾರ್ಪಣೆ ಆಗಿರುತ್ತದೆ. 


(ಮಾಹಿತಿ : ಉಜಿರೆ ಅತೋಕ ಭಟ್‌) 


ಈಗ ಲಭ್ಯವಿರುವ ಮಾಹಿತಿಯಂತೆ ಮೊತ್ತಮೊದಲು, ಯಕ್ಷಗಾನ 
ಸಮ್ಮೇಳನವು 1936ರಲ್ಲಿ ಚಿಕ್ಕಮಗಳೂರು, ಹೊರನಾಡಿನಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ 
ದೇವಳದ ಅಂದಿನ ಧರ್ಮಕರ್ತ ವೆಂಕಟಸುಬ್ಬಾ ಜೋಯಿಸರು ಸಂಘಟಿಸಿದ್ದು. 
ಅದಕ್ಕೆ ಹಿರಿಯ ವಿದ್ವಾಂಸ ಹೊಸಕೊಪ್ಪ ಕೃಷ್ಣರಾಯರು ಅಧ್ಯಕ್ಷರಾಗಿದ್ದರು. ಆ 
ಸಮ್ಮೇಳನದಲ್ಲಿ ಅರ್ಥದಾರಿ, ಕವಿ ಕೆ.ಪಿ. ವೆಂಕಪ್ಪ ಶೆಟ್ಟ (ಫಕೀರ ಶೆಟ್ಟ) ಅವರಿಗೆ 
ಸ್ವರ್ಣಪದಕ ಸಂಮಾನ ನೀಡಿದ್ದರು. 


ಆ ಬಳಿಕ ಶಿರಸಿಯಲ್ಲಿ 1949ರಲ್ಲಿ ಜಿ.ಆರ್‌.ಪಾ೦ಡೇಶ್ಚರ ಅವರ ಅಧ್ಯಕ್ಷತೆಯಲ್ಲಿ 
ವಿ.ಟಿ.ಶೀಗೇಹಳ್ಳಿ ಮತ್ತಿತರು ಸಂಘಟಿಸಿದ ಸಮ್ಮೇಳನ, ಕುಮಟಾದಲ್ಲಿ ಜರಗಿದ 
ಸಮ್ಮೇಳನ (1950ರ ದಶಕ) ಕಾಸರಗೋಡು ಬದಿಯಡ್ಕದಲ್ಲಿ ನಡೆದ ಸಮ್ಮೇಳನ 
(1950ರ ದಶಕ) ಗಳ ಬಗೆಗೆ ಹೆಚ್ಚು ಮಾಹಿತಿ ಸಂಗಹವಾಗಬೇಕಿದೆ. 

1972ರಲ್ಲಿ ಹೊನ್ನಾವರದಲ್ಲಿ ಶೃಂಗಾರ ಮಾಸಪತ್ರಿಕೆಯ ಸಂಪಾದಕ ವಿ. 
ನಾಜಗಾರ ಗಂಗಾಧರ ಶಾಸ್ತ್ರೀ, ಎ ಎಸ್‌. ಶಾಸ್ತ್ರೀ, ಸಂಘಟಿತ ಐದು ದಿನಗಳ 
ಯಕ್ಷಗಾನ ಸಮ್ಮೇಳನ ಉಲ್ಲೇಖಾರ್ಹ. 

"1972ರಲ್ಲಿ ಬಂಟ್ವಾಳ ತಾಲೂಕು ಮಂಚಿಯಲ್ಲಿ - ದಿ. ಜಯರಾಮ 
ಕಾರಂತರ ನೇತೃತ್ವದಲ್ಲಿ ಸಮ್ಮೇಳನ ಜರಗಿತ್ತು (ಸಂಘಟನೆಯಲ್ಲಿ ನಾನೂ ಕೂಡ 
ಭಾಗಿ ಆಗಿದ್ದೆನೆಂದು ಹೆಮ್ಮೆ) 1982ರಲ್ಲಿ ಪ್ರೊ. ಕು.ಶಿ. ಹರಿದಾಸ ಭಟ್ಟರು ಇಲ್ಲೆ 
ಎಂಜಿಎಂ ಕಾಲೇಜಿನಲ್ಲಿ ಆರ್‌ಆರ್‌ಸಿ ಚಂತ ಸಂಘಟಿಸಿದ ಐದು ದಿನಗಳ 
ಬಯಲಾಟಗಳ ರಾಷ್ಟ್ರೀಯ ಸಮ್ಮೇಳನ - ಉತ್ಸವ ಗೋಷ್ಠಿ, ಕಮ್ಮಟ, ಚರ್ಚೆ, 
ಪ್ರದರ್ಶನಗಳು ತುಂಬ ವಿಶಿಷ್ಟವಾದುದು. (ಆಗ "ಹೊರತಂದ ಇಂಗ್ಲಿಷ್‌ ಸಂಚಿಕೆ 
೦೮6೦1808) 

ಮುಂಬಯಿಯ ಪದವೀಧರ ಯಕ್ಷಗಾನ ಸಮಿತಿಯ ವತಿಯಿಂದ 
ಹಿರಿಯ ಸಂಘಟಕ ದಿ. ಎಚ್‌.ಬಿ.ಎಲ್‌. ರಾವ್‌ ಅವರು ಆಯೋಜಿಸಿದ ಹತ್ತು 
ಯಕ್ಷಗಾನ ಸಾಹಿತ್ಯ ಸಮ್ಮೇಳನಗಳು - ಒಂದು ದಾಖಲೆ, ಅವರು ಪ್ರಕಟಿಸಿದ 
ಸಮ್ಮೇಳನ ಸಂಪುಟಗಳು, ಹಲವು ಪ್ರಸಂಗ ಸಂಪುಟಗಳೂ ಮಹತ್ವದ್ದಾಗಿವೆ. 

1980ರ ದಶಕದಲ್ಲಿ ಶ್ರೀ ಕಟೀಲು ಕ್ಷೇತ್ರದ ಸರಸ್ವತೀ ಸದನದಲ್ಲಿ ಹಿರಿಯ 
ಸಂಶೋಧಕಿ ಡಾ. ಮಾರ್ತಾ ಆಸ್ಪನ್‌ ಸಿಕೋರಾ (ಕ್ಯಾಲಿಪೋರ್ನಿಯಾ) ಇವರ 
ನೇತೃತ್ವದಲ್ಲಿ ಜರಗಿದ ಐದು ದಿನಗಳ ಸಮ್ಮೇಳನವು - ವಿಸ್ತೃತ ಅಧ್ಯಯನ, 
ಪ್ರಾತ್ಯಕ್ಷಿಕೆ ಪ್ರದರ್ಶನಗಳಿಂದ ಕೂಡಿದ ಐತಿಹಾಸಿಕ ಸಮಾವೇಶ (ಇದರ 
ಸಂಘಟನೆಯಲ್ಲಿ ಸಹಕರಿಸುವ ಅವಕಾಶ ನನಗೆ ಲಭಿಸಿತ್ತು.) 

ಹಿರಿಯ ಜಾನಪದ ತಜ್ಞ ಪ್ರೊ. ಜೀ.ಶಂ. ಪರಮಶಿವಯ್ಯ ನೇತೃತ್ವದಲ್ಲಿ 
ತಿಪಟೂರು ಕೊನೆಹಳ್ಳಿಯಲ್ಲಿ 1983 ಸಪ್ಪೆಂಬರ್‌ನಲ್ಲಿ ಕರ್ನಾಟಕ ಬಯಲಾಟಗಳ 
ಸಮ್ಮೇಳನ ಮೂಡಲಪಾಯ ಟ್ರಸ್ಟ್‌ ವತಿಯಿಂದ ಜರಗಿದೆ. ಇದೇ ರೀತಿ 
ಕರಾವಳಿಯಲ್ಲಿ ಮತ್ತು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನಡೆದಿರಬಹುದಾದ 
ಬಯಲಾಟ, ಯಕ್ಷಗಾನ ಸಮ್ಮೇಳನಗಳ ಬಗ್ಗೆ ಉಲ್ಲೇಖಗಳ ಬಗೆಗೆ ಶೋಧನೆ 
ಮಾಡಿ ದಾಖಲಾತಿ ಆಗಬೇಕಿದೆ. 

ಬೆಂಗಳೂರಿನ ಕರ್ನಾಟಕ ಸಾಂಸ್ಕ ಶಿಕ ಕಲಾ ಪ್ರತಿಷ್ಠಾನ (ಸೂರ್ಯನಾರಾಯಣ 
ಪಂಜಾಜೆ ಅವರ ಸಂಘಟನೆ) ಕಳದ ಮೂರು ದಶಕಗಳಲ್ಲಿ ರಾಜ್ಯದಲ್ಲಿ 


10 


(ಕಾಸರಗೋಡು ಸಹಿತ) ಹದಿನಾಲ್ಕು ಸಮ್ಮೇಳನಗಳನ್ನು ಸಂಘಟಿಸಿದ್ದು. ವಿವಿಧ 
ಬಯಲಾಟ ಪ್ರಕಾರಗಳಿಗೆ ಪ್ರಾತಿನಿಧ್ಯ ನೀಡಿವೆ. ಇದೊಂದು ದಾಖಲೆ ಸರಣಿ. 

ಯಕ್ಷ ಕಲಾ ರಂಜಿನಿ ಬೆಂಗಳೂರು ಇವರು ಸಂಘಟಿಸಿದ ಎರಡು 
ಸಮ್ಮೇಳನಗಳು (1995 ಮತ್ತು 2008ರಲ್ಲಿ) ಸ್ಮರಣೀಯವಾಗಿದೆ. 

1995ರ ಸಮ್ಮೇಳನಕ್ಕೆ ಯಕ್ಷಗಾನ ಕ್ಷೇತ್ರದ ದಂತಕತೆ, ಅರ್ಥಕವಿ 
ಶೇಣಿಯವರು, ಅಧ್ಯಕ್ಷರು. 2008ರಲ್ಲಿ ಸಂಗೀತ ಕ್ಷೇತ್ರದ ಉನ್ನತ ಸಾಧಕಿ 
ವಿದುಷಿ ಶ್ಯಾಮಲಾ ಭಾವೆ ಅವರು ಅಧ್ಯಕ್ಷರಾಗಿದ್ದರು. 

2000ದಲ್ಲಿ ಮಂಗಳೂರು ವಿವಿದಲ್ಲಿ ಪ್ರೊ. ವಿವೇಕ ರೈ, ಜಾನಪದ 


ಲ 


ಅಕಾಡಮಿ ಅಧ್ಯಕ್ಷ ಪ್ರೊ. ಕಾಳೇಗೌಡ ನಾಗವಾರರ ಉಪಕ್ರಮವಾಗಿ, ಸಚಿವ 
ಕುಲಪತಿ ಪ್ರೊ. ಎಸ್‌. ಗೋಪಾಲ್‌ ಅವರ ಬೆಂಬಲದಲ್ಲಿ ಸಂಘಟಿಸಿದ 
ಇನ್ನೊಂದು ಮಹತ್ತ್ವದ ಸಮ್ಮೇಳನ. ಪ್ರೊ. ಅಮೃತ ಸೋಮೇಶ್ವರ, ಜೋಶಿ, 
ಕುಕ್ಕುವಳ್ಳಿ ಭಾಸ್ಕರ ರೈ ಅವರು ಸಂಯೋಜಕ ಸಲಹೆಗಾರರಾಗಿ ಕೆಲಸ 
ಮಾಡಿದ್ದೆವು. (ಮುಂದೆ ಅದೇ ಸ್ಫೂರ್ತಿಯಲ್ಲಿ ಕನ್ನಡ ವಿಭಾಗದ ಮೂಲಕ 
ವಿವೇಕ ರೈಗಳ ನೇತೃತ್ವದಲ್ಲಿ ಯಕ್ಷಗಾನ ಕೇಂದ್ರ, ಯಕ್ಷಮಂಗಳ ಪ್ರಶಸ್ತಿಗಳು, 
ಸಭಾಭವನ, ಗ್ರಂಥಾಲಯಗಳು ಕೂಡ ರೂಪಿತವಾಗಿ ಪ್ರೊ. ಅಮೃತರು, 
ನಾನು, ಇತರರು ಸಹಕರಿಸುವ ಅವಕಾಶ ಪಡೆದೆವು. 

2004ರಲ್ಲಿ ಯಕ್ಷಗಾನ - ಬಯಲಾಟ ಅಕಾಡೆಮಿಯು ತುಳು ಸಾಹಿತ್ಯ 
ಅಕಾಡೆಮಿ ಸಹಯೋಗದಲ್ಲಿ ಮಹಿಳಾ ಯಕ್ಷಗಾನ ಸಮ್ಮೇಳನ "ಯಕ್ಷ ಪ್ರಮೀಳಾ' 
ಆ ಬಗೆಯ ಮೊದಲ ಸಮ್ಮೇಳನ. ಆಗ ಅದೇ ಹೆಸರಿನ ಸಂಚಿಕೆ ಪ್ರಕಟವಾಗಿದೆ. 

[ಹಲವು ಬೇರೆ ಬೇರೆ ಸಮ್ಮೇಳನ, ಸಮಾವೇಶಗಳಲ್ಲೂ ಯಕ್ಷಗಾನವು 


ಒಂದು ವಿಭಾಗವಾಗಿ ಇತ್ತು. ಅವುಗಳನ್ನು ಇಲ್ಲಿ ಪರಿಗಣಿಸಿಲ್ಲ] 


ಗೋಷ್ಠಿ, ಕಮ್ಮಟಗಳು, ದಾಖಲೀಕರಣ 

ಯಕ್ಷಗಾನ ರಂಗದ ಕುರಿತಾದ ಗೋಷ್ಠಿ, ಕಮ್ಮಟ, ಪ್ರಾತ್ಯಕ್ಷಿಕೆಗಳು ನೂರಾರು 
ನಡೆದಿವೆ. ಆ ಕುರಿತಾದ ಒಂದು ದತ್ತಾಂಶ ಸಂಗ್ರಹ ಅಗತ್ಯವಿದೆ. ಬಹುಶಃ, 
1958ರಲ್ಲಿ ಬ್ರಹ್ಮಾವರದಲ್ಲಿ ಡಾ. ಕಾರಂತರು. ಕೇಂದ್ರ ಸಂಗೀತ ನಾಟಕ 
ಅಕಾಡಮಿಯ ಕಾರ್ಯಕ್ರಮವಾಗಿ - ಸಂಘಟಿಸಿದ ಗೋಷ್ಠಿಯ ಪ್ರಥಮ. ಅವರು 
ಆ ಬಳಿಕ ಹಲವು ಕಮ್ಮಟ, ಗೋಷ್ಠಿಗಳನ್ನು ಸಂಘಟಿಸಿದ್ದಾರೆ. ಅಕಾಡಮಿಗಳು, 
ಸಂಘ ಸಂಸ್ಥೆಗಳು ಬೇರೆ ಬೇರೆ ವಿಶೇಷ ಸಂದರ್ಭಗಳಲ್ಲಿ (ದಶಮಾನ, ಶತಮಾನ 
ಇತ್ಯಾದಿ) ಆಯೋಜಿಸಿದ ಗೋಷ್ಠಿಗಳು ಹಲವು. ಯಕ್ಷಗಾನ ಅಕಾಡಮಿ ಕೂಡ 
ಕಲಾ ಸಂಭ್ರಮವಾಗಿ ಅನೇಕ ಶೈಕ್ಷಣಿಕ - ಉತ್ಸವ ಸಂಯೋಜನೆಗಳನ್ನು ಮಾಡಿದೆ. 


11 


ಕರಾವಳಿ, ಮಲೆನಾಡುಗಳ ಹಲವು ಸಂಘಗಳು, ದೇವಾಲಯಗಳು 
ಗೋಷ್ಠಿಗಳನ್ನು ಕಮ್ಮಟಗಳನ್ನು ಏರ್ಪಡಿಸಿವೆ. 


ಪ್ರಮುಖ ದಾಖಲೀಕರಣ 

ಅಂತೆಯೇ ಆರ್ನಾಲ್ಡ್‌ ಬಾಕ(1930), ಬಳಿಕ ಕಾರಂತರಿಂದ ತೊಡಗಿ, 
ಇಂದಿನ ತನಕ ಕಲೆಯ ದಾಖಲೀಕರಣ ಬಹಳಷ್ಟು ನಡೆದಿದೆ. ಆರ್‌ಆರ್‌ಸಿ, 
ತೆಂಕುತಿಟ್ಟು ಹಿತರಕ್ಷಣಾ ವೇದಿಕೆ ಸುಳ್ಯ ಪದವೀಧರ ಯಕ್ಷಗಾನ ಸಮಿತಿ 
ಮುಂಬಯಿ, ಉಪ್ಪಿನಕುದುರು, ಬೊಂಬೆಯಾಟ, ಮಂಡಳಿ, ಆಕಾಶವಾಣಿ, 
ಯಕ್ಷಗಾನ ಅಕಾಡೆಮಿ, ಮೊದಲಾದ ಸಂಸ್ಥೆಗಳು ಮಾಡಿದ ಮತ್ತು ಕೆಲವು ಆಸಕ್ತರು 
ಮಾಡಿರುವ ಖಾಸಗಿ ದಾಖಲೀಕರಣವು ಕ್ರೋಢೀಕರಣಗೊಳ್ಳಬೇಕಾಗಿದೆ. 

ಈಗಂತೂ ವಿದ್ಯುನ್ಮಾನ ಮಾಧ್ಯಮದ ಸೌಲಭ್ಯದಿಂದ ಜನಪ್ರಿಯ 
ಮಾದರಿಯ ದಾಖಲೀಕರಣದ ಉಬ್ಬರವೇ ಬಂದಿದೆ. ಯಕ್ಷಗಾನಕ್ಕೆಂದೇ ಇರುವ 
ಜಾಲತಾಣಗಳೂ ಇವೆ. ಉದಾ: ಅರ್ಥಾಂಬುಧಿ, ಟೆಲಿಗ್ರಾಂ ಇತ್ಯಾದಿ.ಆದರೆ 
ಬಹುಭಾಗ ದಾಖಲೀಕರಣವು ವ್ಯವಸ್ಥಿತ ಮತ್ತು ವೈಜ್ಞಾನಿಕವಲ್ಲ. ಸವಿವರವೂ 
ಅಲ್ಲ. ಹಾಗಾಗಿ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಬೃಹತ್‌ ಸಂಗಹ 
ಕೋಶ(Archieves)ದ ಅಗತ್ಯವಿದೆ. 

ಯಕ್ಷಗಾನ ವೇಷ, ಬಣ್ಣಗಾರಿಕೆಗಳ ಕೆಲವು ದಾಖಲೀಕರಣಗಳು ಇಲ್ಲಿ 
ಉಲ್ಲೇಖಾರ್ಹ. 

1990ರ ದಶಕದಲ್ಲಿ ನಡೆ ೧೧೦ ಯಲ್ಲಿ ನಡೆದ ಐದು ದಿನಗಳ ಪ್ರಸ್ತುತ 
ವೇಷ ಕಮ್ಮಟ ಇದರ ಸಂಶೋಧನೆ, ಪ್ರೊ. ಕು.ಶಿ. ಹರಿದಾಸ ಭಟ್ಟರು, ನಿರ್ದೇಶನ 
ನನ್ನದಾಗಿತ್ತು. 

ಕಟೀಲಿನಲ್ಲಿ ಜರಗಿದ ಮುಳಿಯ ಮಹಾಬಲ ಭಟ್ಟರ ನೇತೃತ್ವದ ಬಣ್ಣಗಾರಿಕೆ 
ಶಿಬಿರ. 

ದಿ. ಎಚ್‌.ಬಿ.ಎಲ್‌. ರಾವ್‌ ಮುಂಬೈ ಮತ್ತು ಮನೋಹರ ಕುಂದರ್‌ 
ಎರ್ಮಾಳು ಇವರು ಸಂಕಲಿಸಿ ಪ್ರಕಟಿಸಿದ ಯಕ್ಷಗಾನ ಛಾಯಾಚಿತ್ರ ಗಂಥಗಳು. 
ಸಾಲಿಗ್ರಾಮದ ಬಡಗುತಿಟ್ಟು ಯಕ್ಷಗಾನ ಜಾಗೃತಿ ವೇದಿಕೆಯವರು ಪ್ರಕಟಿಸಿದ 
ಯಕ್ಷಗಾನ ವೇಷ ಕ್ರಮ. ಪಾರಂಪರಿಕ ವೇಷ ವಿಧಾನದ ಕೈಪಿಡಿ. 

ಜಪಾನ್‌ ಫೌಂಡೇಶನ್‌ನವರು, ಆ ದೇಶಕ್ಕೆ ಭೇಟಿ ನೀಡಿದ ಒಂದು 
ತಂಡದ ಚಿಕ್ಕ ಪ್ರವಾಸವನ್ನು ಆಧರಿಸಿ ಯಕ್ಷಗಾನದ ಕುರಿತು ರಚಿಸಿದ Theater 
of Gods ಎ೦ಬ ಅಸಾಧಾರಣ ಗಂಥವು ಒಂದು ವ್ಯವಸ್ಥಿತ ದಾಖಲೀಕರಣದ 
ವಿಶಿಷ್ಟ ಮಾದರಿಯಾಗಿದೆ. 


12 


ಯಕಗಾನ 
ಲೈ 


ಯಕ್ಷಗಾನವೆಂಬ ಅನಿರ್ವಚನೀಯ ಕಲಾ ಸಾಹಿತ್ಯ ಸಮುಚ್ಚಯವು 
ಕನ್ನಡ ಸಂಸ್ಕೃತಿಯ ಒಂದು ಉನ್ನತ ಬಿಂದುವಾಗಿ, ಸಂಸ್ಕೃತಿ ಶ್ರೇಣಿಯ 
ಶಿಖರಗಳಲ್ಲೊಂದಾಗಿರುವ ಕಲಾ ಸಹ್ಯಾದ್ರಿ ಯಕ್ಷಗಾನವೆ೦ಬ ಹೆಸರು ಬಹುಶಃ 
ಮೂಲತಃ ಸಾಹಿತ್ಯ ಪ್ರಕಾರ (ಗೀತ ಪ್ರಬ೦ಧ)ದ ಹೆಸರಾಗಿ, ಆ ಬಳಿಕ "ಹಾಡು 
- ಆಡು ಕಾವ್ಯವಾಗಿ” (ನಂಬಿಯಾರರ ನಿರ್ವಚನ) ಬೆಳೆದದ್ದು. ಇದೇ ಪ್ರಕಾರದ 
ಸಾಹಿತ್ಯ ಪ್ರದರ್ಶನಗಳು. ಇಂತಹ ಪೂಜಾ ಪ್ರಬಂಧ ಪೌರಾಣಿಕ ನಾಟಕಗಳು 
ದೇಶಾದ್ಯಂತವೂ, ಬರ್ಮಾ, ಥಾಯ್ಲೆಂಡ್‌, ಇಂಡೋನೇಶ್ಯಾ, ಕಾಂಬೋಡಿಯಾ 
ಇತ್ಯಾದಿ ಪೂರ್ವದೇಶಗಳಲ್ಲೂ ಇವೆ. ನಮ್ಮಲ್ಲಿ ಈ ಸಾಹಿತ್ಯ ಆಧಾರಿತ 
ಬಯಲಾಟ, ದಶಾವತಾರ ಆಟ, ತಾಳಮದ್ದಳೆ (ಕೂಟ), ಬೊಂಬೆಯಾಟ, ಕೇಳಿಕೆ, 
ಮೂಡಲಪಾಯ - ದೊಡ್ಡಾಟ, ಗಟ್ಟದ ಕೋರೆ ಮೊದಲಾದ ವಿವಿಧ ಸ್ತರ - 
ಪ್ರಭೇದಗಳಿಂದ ಇರುವ ಸಮೂಹದಲ್ಲಿ ಅಂದರೆ ಪ್ರದರ್ಶನ (Pೀಗೆಂrmance) 
ರೂಪಕ್ಕೆ ಯಕ್ಷಗಾನ ಎಂಬ ಹೆಸರು ಮುಖ್ಯವಾಗಿ ಕರಾವಳಿಯ ತೆಂಕು-ಬಡಗು 
(ಉತ್ತರ ಕನ್ನಡ ಸಹಿತ) ತಿಟ್ಟುಗಳಿಗೆ ಇರುವುದು. 

ಯಕ್ಷಗಾನವು ಪುರಾಣ ವರ್ತಮಾನಗಳ ಸೇತು. ನಿಜದ ಶಾಸ್ತ್ರೀಯ 
ದೇಶೀ (ದೇಶೀ ಅಂದರೆ ಶಾಸ್ತ್ರೀಯವೇ) ಕಬ್ಬದ ಹಬ್ಬ, ನಾಟ್ಯ ನೋಟ, 
ಬದುಕಿನ ಬಣ್ಣಗಳ ಸಾಕ್ಷಾತ್ಕಾರ ಬಯಲು ಆಲಯ. ಕಿರೀಟವೇ ದೇವರಾಗಿ, 
ಪದ್ಯವೇ ಮಂತ್ರವಾಗಿ, ವೇಷವೇ ದೇವ, ಮಾನವ, ದಾನವ, ವಾನರರಾಗಿ, 
ರಸ ವಿರಸ ಸರಸದಲ್ಲಿ ಪುರಾಣವೇ ಬದುಕಾಗುವ ಆಗಮ ಕಾವ್ಯ ನಾಟ್ಕಾಗಮ. 
ಶತಮಾನಗಳ ನಿರಂತರ ನಲಿಕೆ ಕಲಿಕೆ. ಕಲೆಯೆ ಹರಿ, ಅದರ ಪರಂಪರೆ ಗುರು, 
ಅದರ ಶಕ್ತಿಯ ಪ್ರವಾಹವೆ ಅದೃಶ್ಯ ಪ್ರಾಣವಾಯು, ಜ್ಞಾನ - ವಿಜ್ಞಾನ - 
ಜನಪದ - ವೇದಾಂತ ಪದ. ಜೀವನಸಾರ. ನಾಡಿನ ಹರಕೆಯ ಸಾಕಾರ ಪದ್ಯ. 

ಕ್ರಿಶ. ಸು. 11 ಶತಮಾನದಿಂದಲೆ ಈ ಪದ್ಧತಿ ದಶಾವತಾರ ನಟ್ಟುವವಾಗಿ 
ಕನ್ನಡದಲ್ಲಿ ಇದ್ದದ್ದು (ನೋಡಿ: ಕುಕ್ಕಿಲ ಸಂಪುಟ). ಶತಮಾನಗಳ ಕಾಲದಿಂದ 
ಸಾವಿರಾರು ಕವಿ ಕಲಾವಿದರು ಅತ್ಯಂತ ಕಷ್ಟದಿಂದ ಇದನ್ನು ವ್ರತವಾಗಿ ಸ್ಟೀಕರಿಸಿ 
ನಮಗೆ ಉಳಿಸಿಕೊಟ್ಟಿದ್ದಾರೆ. ಪುಣ್ಯಾತ್ಮರಾದ ಈ ಕಲಾವಿದ ಸಂದೋಹಕ್ಕೆ ನಾವು 
ಸಲ್ಲಿಸುವ ಗೌರವ ಎಂದರೆ ಅದನ್ನು ಅಭಿಮಾನದಿಂದ ಉಳಿಸಿ ಬೆಳೆಸುವುದು. 


ಅಭಿಮಾನ - ಅಭಿಯಾನ - ಅಭಿಜ್ಞಾನ 


ನಮ್ಮ ಈ ಸಮ್ಮೇಳನವಾಗಲಿ, ಇಂತಹ ಸಂಸ್ಕೃತಿ ಸಂಬಂಧಿಯಾದ ಉತ್ಸವ, 


13 


ಗೋಷ್ಠಿ ಮೊದಲಾದ ಸಂಯೋಜನೆಗಳು ಮೂಲತಃ ಮೂರು ವಿಷಯಗಳನ್ನು 
ಆಧರಿಸಿರುತ್ತವೆ. ಆ ಆ ವಸ್ತುವಿನ ಕುರಿತಾದ ಅಭಿಮಾನ, ಹೆಮ್ಮೆ ಕಾಳಜಿ. ಅದರ 
ಕುರಿತಾಗಿ ಏನಾದರೂ ಮಾಡಬೇಕೆಂಬ ತುಡಿತ. ಅದರ ಸಂರಕ್ಷಣೆ - ಪ್ರಗತಿ, 
ವಿಸ್ತರಣೆಗಳಿಗೆ ಸಂಘಟಿತ ಅಭಿಯಾನ, ಅರ್ಥಾತ್‌ ಸಂಘಟನೆ - ಚಿಂತನೆ - 
ಪ್ರದರ್ಶನ ಪೋಷಣೆಗಳ ವಿವಿಧ ಸ್ತರಗಳಲ್ಲಿ ಕ್ರಿಯಾತ್ಮಕ ಯತ್ನಗಳು. 

ಶಾಪದಿಂದಾಗಿ ಶಕುಂತಳೆಯನ್ನು ಮರೆತಿದ್ದ ದುಷ್ಕಂತನು 
ನಭೋವಾಣಿಯಿಂದ ಮರಳಿ ನೆನಪಿಸಿ ಸ್ವೀಕರಿಸಿದಂತೆ ನಾವೀಗ ಸಹಸ್ರ 
ವರ್ಷಗಳ ಸಾವಿರದ ಕಲಾ ಶಕುಂತಳೆಯನ್ನು ಸದ್ದಿಮರ್ಷಕರ ಮಾತಿನ ಮೇಲೆ 
ಮರಳಿ ಅನುಸಂಧಾನ ಪೂರ್ವಕ ಪ್ರಾಪ್ತಿಸುವ ಅಭಿಜ್ಞಾನ ಆಗಬೇಕಿದೆ. 

ಅಭಿಮಾನವೂ, ಅಭಿಯಾನವೂ ಸತತವಾಗಿ ಅಪೇಕ್ಷಿತ ವಿಷಯಗಳು. ಅವು 
ಸಾರ್ಥಕವಾಗುವುದು ಆ ಆ ವಿಷಯದ ವಿಮರ್ಶಾತ್ಮಕವಾದ ಅಂದಿನ ತಳಹದಿ 
ಇದ್ದಾಗ. ಮುಗ್ಧ ಅಭಿಮಾನ, ಅರಿವಿಲ್ಲದ ಆವೇಶ ಪ್ರಯೋಜನಕಾರಿಯಲ್ಲ. 
ಮಾತ್ರವಲ್ಲ ಮಾರಕ. ಭಕ್ತಿ ಎಂದರೇನು ಎಂಬುದಕ್ಕೆ ಆಚಾರ್ಯ ಮದ್ದರು ಹೇಳಿದ 
ಒಂದು ಸುಂದರ ಸೂತ್ರಪ್ರಾಯವಾದ ಮಾತು, ಕಲೆಗಳಿಗೂ ಪ್ರಸ್ತುತ. 

ಮಾಹಾತ್ಮ್ಯ ಜ್ಞಾನ ಪೂರ್ವಕವಾದ 

ಸುದೃಢವಾದ ಸ್ನೇಹವೇ ಭಕ್ತಿ 

ಅಂದರೆ, ನಾವು ಭಕ್ತಿ ಇರಿಸಿದ ವಸ್ತುವಿನ ಮಾಹಾತ್ಮ ಏನು, ಯಾಕೆ 
ಅದು ಶ್ರೇಷ್ಠ ಎಂಬ ಅರಿವು ಬೇಕು ಮತ್ತು ಆ ಸ್ನೇಹವು ದೃಢವಾಗಿ ಸತತವಾಗಿ 
ಇರಬೇಕು. ಆಗ ಮಾತ್ರ ಫಲಕಾರಿ. ಒ೦ದು ಉದಾಹರಣೆ ಕೊಡುವುದಾದರೆ 
ಒಂದು ಔಷಧೀಯ ಸಸ್ಯದ ವಿಶೇಷತೆ ಏನು, ಯಾಕೆ ಎಂದು ತಿಳಿದಿರಬೇಕು. ಸ್ನೇಹ 
ಸುದೃಢ ಇರಬೇಕು. ಪೂರ್ವ ಅವಧಿ (ಕೋರ್ಸ್‌) ಮದ್ದು ತೆಗೆದುಕೊಳ್ಳಬೇಕು 
ಎಂಬಂತೆ ಯಕ್ಷಗಾನ ಯಾಕೆ ಶ್ರೇಷ್ಠ ಅದರ ಸತ್ತ್ವ ಸೌಂದರ್ಯ ವೈಶಿಷ್ಟ್ಯಗಳು 
ಏನು ಯಾಕೆ (ಯಕ್ಷಗಾನದ ಯಕ್ಷಗಾನೀಯತೆ ಏನು ಎನ್ನೋಣ - ವೇದಸ್ಯ 
ವೇದತಾ ಎಂದ ಹಾಗೆ) ತಿಳಿದಿರಬೇಕು. 

ಕಲೆಯೆ ಹರಿ, ಅದರ ಪರಂಪರೆ. ಆಚಾರ್ಯರು ಗುರು, ಅದರ ಸಮಗ್ರ ಶಕ್ತಿ 
ಪ್ರವಾಹ ಶ್ರೀಮಂತಿಕೆಯ ಅದೃಶ್ಯ ಪ್ರಾಣವಾಯು. 

ಇದಕ್ಕೆ ಎರಡು ಬಗೆಯ ಅಭಿಜ್ಞಾನ ಆಧಾರವಾಗುತ್ತದೆ. ಅಭಿಜ್ಞಾನವೆಂದರೆ 
ವಸ್ತುವಿನ ಕುರಿತಾದ ತಿಳಿವು, ಗುರುತು, ಕಳೆದು ಹೋದುದರ ಮರಳಿ ಮರು 
ಗಳಿಕೆ. ಅದು ಇದ್ದಾಗ ಅಭಿಮಾನ. ಅಭಿಯಾನಗಳಿಗೆ ಸಾರ್ಥಕ್ಯ ಬರುತ್ತದೆ. 
ಅಂಧಾಭಿಮಾನ, ಮೇಲ್ಪದರಿನ ಆಸಕ್ತಿಗಳಿಂದ ಅಲ್ಲ. 

ಈ ಸಮ್ಮೇಳನವು ನೈಜ ಅಭಿಮಾನ, ಉಲ್ಲಾಸ, ವಿಶ್ವಾಸಕ್ಕೆ ಮತ್ತು 


14 


ವಿಸ್ತಾರವಾದ ಚರ್ಚೆಗಳಿಗೆ ವೇದಿಕೆಯಾಗಲಿ. 

ಯಕ್ಷಗಾನದಂತಹ ಪಾರಂಪರಿಕ ರೂಪಪ್ರಧಾನ ಪ್ರಕಾರಗಳಲ್ಲಿ ಕಳೆದು 
ಹೋದುದರ ಅರಿವು ಸಹ ಮುಖ್ಯ ಸಂಸ್ಕೃತಿ ಸೌಂದರ್ಯದ ಬಗೆಗೆ ಹಲವು ಬಾರಿ 
ಅನುಭವಕ್ಕೆ ಬರುವ ಒಂದು ವಿಚಾರ. 

"ಸುಂದರವಾದದ್ದು ಕಳೆದು ಹೋದದ್ದು ಮರಳಿ ಸಿಗುವುದಿಲ್ಲ. 
(Permanent Cultural Lose) ಕಳಪೆತನ ಒಳಬಂದರೆ ಹೋಗುವುದಿಲ್ಲ. 
ಇದು ಕಲೆಯಂತೆ ವೈರಸ್‌ನಂತೆ (Cultural Virus) 

ಯಕ್ಷಗಾನದ ತಟ ವರ್ತಮಾನಗಳಲ್ಲಿ ಇದಕ್ಕೆ ಹಲವು ದೃಷ್ಟಾಂತಗಳಿವೆ. 
ಕಳೆದ ದಶಕಗಳಲ್ಲಿ ನಾವು ಯಕ್ಷಗಾನದ ಒಡವೆ. ಗೆಜ್ಜೆ, ವಸ್ತಗಳಲ್ಲಿ ಸ೦ಗೀತಾಂಶ 
(ಉದಾ: ಮದ್ದಳೆಯ ಪೆಟ್ಟುಗಳು, ಶೈಲಿಯ ಅಂದಗಳು)ಗಳಲ್ಲಿ ತುಂಬ 
ಕಳೆದುಕೊಂಡಿದ್ದೇವೆ. 

ಹೊಂದದ ಎಷ್ಟೆಷ್ಟೋ ವೇಷಗಳು ಒಳಗೆ ಬಂದಿವೆ. ಅದೇ ಕಲಾ ಮಾಲಿನ್ಯ 
Aesthetic Pollution. ಇದು ಅನುಭವೈಕ ಗಮ್ಯ. ಕಲಾ ವಿವೇಚನೆಯಲ್ಲಿ 
ಅದೆಷ್ಟೋ ಬಾರಿ ಶಬ್ದ, ಭಾಷೆಗಳು ದುರ್ಬಲ. 


ಶಾಸ್ತ್ರೀಯತೆ 

"ಯಕ್ಷಗಾನವು ಶಾಸ್ತ್ರೀಯವೇ? ಎ೦ಬ ಬಗ್ಗೆ ಸರಳವಾದ ಉತ್ತರ - ಹೌದು. 
ಇದು ಪಾರಂಪರಿಕ ನಿಯಮಬದ್ಧ ಕಲೆ. ಪಾರಂಪರಿಕ ಶಾಸ್ತ್ರೀಯ ಎಂಬುದು 
ಒಂದೆ. ಪ್ರಕಾರಗಳ ವಿಮರ್ಶೆಯಲ್ಲಿ ಹಲವು ಬಾರಿ - ಶಾಸ್ತ್ರೀಯ, ದೇಶೀ, 
ಜಾನಪದ, ್ಥಂ॥, 0೦18551081 ಮಟ್ಟು, ಮಾರ್ಗ, ಸಂಗೀತ, ದ್ರಾವಿಡ, ವೇದ - 
ಅವೈ ದಿಕ ಮೊದಲಾದ ಶಬ್ದಗಳನ್ನು ಸರಳವಾಗಿ ಬಳಸುತ್ತ ಬಂದಿದ್ದೇವೆ. ದೇಶೀ 
Kh ಶಾಸ್ತ್ರೀಯವೇ (ಮತ೦ಗನ ಸಂಗೀತ ಶಾಸ್ತ್ರ ಗಂಥಕ್ಕೆ ಬ್ರಹ್ಮದೇಶೀ 
ಎಂದು ಹೆಸರು. 

ಬೇರೆ ಬೇರೆ ಚಿ೦ತನ ಪದ್ಧತಿಗಳ, ವಿಮರ್ಶಾ ಸ೦ಪ್ರದಾಯಗಳ ಶಬ್ದಗಳನ್ನು 
ಮತ್ತು ಪರಿಭಾಷೆಗಳನ್ನು ಇನ್ನೊಂದರ ಮೇಲೆ ಹೊಂದಿಸುವಾಗ ಅದು 
ಕೆಲವೊಮ್ಮೆ ಹೊರಿಸುವಿಕೆ (Super imposing) ಆಗಿ ಹಲವು ಗೊಂದಲಗಳಿಗೆ 
ಕಾರಣವಾಗುತ್ತದೆ. 

ವಸ್ತು ವಿಷಯಗಳಲ್ಲಿ ವೈವಿಧ್ಯ, ಗಾಂಭೀರ್ಯ ಉಚ್ಛತೆ ಇರುವ, 
ನಿಯಮಬದ್ಧವಾದ, ಸಂಕೀರ್ಣತೆ ಇರುವ ಪ್ರಕಾರವನ್ನು ಶಾಸ್ತ್ರೀಯ 
ಎನ್ನಬಹುದು. ಈ ನೆಲೆಯಲ್ಲಿ ಯಕ್ಷಗಾನ ಕಲಾರೂಪವು ಶಾಸ್ತ್ರೀಯ. 
ಇದರ ವಸ್ತು ಗಹನವಾದ ದೈವಿಕ ಪುರಾಣ ಕಥನಗಳು. ಇದರ ಪದ, 


15 


ಪದ್ಯಗಳು ಛ೦ದಶ್ಶಾಸ್ತೀಯವಾದುವು. ರಾಗತಾಳಗಳು ಕರ್ನಾಟಕಿ ಶಾಸ್ತ್ರೀಯ 
ಸಗರ ಪ್ರಾಚೀನವಾದ ವಿಶಿಷ್ಟವಾದ, ಖಚಿತವಾದ ಶೈಲಿ, ಆಕಾರವುಳ್ಳದ್ದು 
ಮಾತುಗಾರಿಕೆಯ ಉನ್ನತೋನ್ನತವಾದ ಪರಿಷ್ಠತವಾದ ಆಶುಸಾಹಿತ್ಯ ಒಟ್ಟಿನಲ್ಲಿ 
ಇದು ಕ್ರಿ.ಪೂ. ಶಾಸ್ತ್ರೀಯ ನಾಟ್ಯ ಸಂಪ್ರದಾಯ - ಅಖಿಲ ಭಾರತೀಯ 
ಪಾರಂಪರಿಕ ಶಾಸ್ತ್ರೀಯ ಕಲಾ ಸಮುಚ್ಚಯದ ಒಂದು ಹೆಗ್ಗುರುತು ಮತ್ತು 
ಉಳಿಕೆ ಮುಂದುವರಿಕೆ. 

ಶಾಸ್ತ್ರೀಯವಾಗಿ `ಅಭ್ಯ೦ತರ' ಮತ್ತು `ಬಾಹ್ಯ'(ಬಯಲುರಂಗ?) ಎಂಬ 
ರಂಗಪ್ರಯೋಗಗಳಲ್ಲಿ ಬಾಹ್ಯವು ಅಭ್ಯಂತರದ ನಿಯಮಗಳಿಗೆ ಕಿಂಚಿತ್ತ್‌ ಊನವಾಗಿ 
ಇರುವಂತಹದ್ದು ಎಂಬ ಪಂಡಿತ ಕುಕ್ಕಿಲರ ವಿಶ್ಲೇಷಣೆ ಇಲ್ಲಿ ಸ್ಮರಣೀಯ. 

ಸಭಾ ಲಕ್ಷಣವೆಂಬ ಜಟ ಶಾಸ್ತ್ರೀಯ ಪರಂಪರೆಯ ಸಾರಭೂತ 
ಪ್ರತಿನಿಧಿ. ಸಮಗ ಭಾರತೀಯ ರಂಗಭೂಮಿಯ ಪ್ರಾಚೀನತೆಯ ದೇಶೀ 
ಸಮನ್ವಯದ ಕುರುಹು. ಯಕ್ಷಗಾನ ಇದಲ್ಲವಾದರೆ ಯಾವುದು ಶಾಸ್ತ್ರೀಯ? 

(ಯಕ್ಷಗಾನದ ಶಾಸ್ತ್ರೀಯತೆಯ ಕುರಿತಾಗಿ - ಕಳೆದ ಸುಮಾರು ನೂರು 
ವರ್ಷಗಳಿಂದ ಪ್ರತಿಪಾದನೆ ಸಾಗಿದೆ. ಡಾ. ವಿ.ರಾಘವನ್‌, ಕುಕ್ಕಿಲ ಕೃಷ್ಣ 
ಭಟ್ಟ, ಡಾ. ಜಿ.ಎಸ್‌. ಹೆಗಡೆ, ಡಾ. ಮಾಯಾರಾವ್‌, ಡಾ. ಸಬಯಾಂ್‌ 
ಶತಾವಧಾನಿ ಗಣೇಶ ಮೊದಲಾದವರು ಈ ಬಗ್ಗೆ ವಿಸ್ತಾರವಾಗಿ ಬರೆದಿದ್ದಾರೆ. 
ಇತ್ತೀಚೆಗೆ ಸಂಶೋಧಕಿ ಕಲಾವಿದೆ ಡಾ. ಬಿ.ಎನ್‌. ಮನೋರಮಾ ಅವರು 
ಬರೆದ 'ಯಕ್ಷಮಾರ್ಗ ಮುಕುರ' ಎಂಬ ಕೃತಿಯು ಗಮನಾರ್ಹ. 

ಬಯಲಾಟದ ಚೌಕಿ, ರಂಗಸ್ಥಳ, ಸಂತೆಗಳು - ಆ ಹೊತ್ತಿನ ಮಟ್ಟಗಾದರೂ 
ಎಲ್ಲ ಭೇದಗಳನ್ನು ಮರೆಸಿ ಎಲ್ಲ ಸ್ತರಗಳ ಜನರನ್ನು ದಶಾವತಾರ ಆಟವೆಂಬ 
ರಂಗದ ಸುತ್ತ ಏಕಸ್ತರಗೊಳಿಸುತ್ತವೆ. 

ಯಕ್ಷಗಾನ ಎಂಬುದು ಭಾರತದ ಮುಖ್ಯವಾಗಿ ಅಸ್ಸಾಂನಿಂದ ಕೇರಳ 
(ಶ್ರೀಲಂಕಾ ಸಹಿತ) ಇರುವ ಅಕ್ಕಿಪಟ್ಟಿ ೧:೦6 86 ಅನ್ನಬಹುದಾದ ವಿಸ್ತಾರವಾದ 
ಪ್ರದೇಶದಲ್ಲೂ, ಅಂಶತಃ ಬೇರೆ ಕಡೆಗಳಲ್ಲೂ ಇರುವಂತಹ ಅಖಿಲ ಭಾರತ 
ಬಯಲಾಟಗಳ ಮತ್ತು ಗೊಂಬೆಯಾಟಗಳ ಭಾಗ. ಪ್ರಾಚೀನ ನಾಟ್ಯ ಶಾಸ್ತ್ರ 
ಸಂಪ್ರದಾಯವು ಸುಮಾರು 9-10ನೆಯ ಶತಮಾನದಲ್ಲಿ ವೈಷ್ಣವ ಭಾಗವತ ಭಕ್ತಿ 
ವಿಧಾನದಲ್ಲಿ ಪುನರುಜ್ಜೀವನಗೊಂಡು ಬೆಳೆದ ಹಲವು ರೂಪಗಳಲ್ಲಿ ಒಂದು. 

ಅಂಖಿಯಾ ನಟ (ಭಾವೊನಾ) ಜಾತ್ರಾ, ಪ್ರಹ್ಲಾದ ನಟ, ಛಾವು, ಆಂಧ್ರ 
ಭಾಗವತಂ ಪ್ರಕಾರಗಳು, ತೆರುಕೂತ್ತು. ವೀಧಿನಾಟಕಂ, ಕೂಚಿಪ್ಪುಡಿ, ಭಾಗವತ 
ಮೇಳಂ, ಕಥಕ್ಕಳಿ, ಮರಾಠಿ ದಶಾವತಾರಿ ಶ್ರೀಲಂಕಾದ ನಾಡಗ೦ ಮೊದಲಾದ 
(ಅಂದಾಜು ಐವತ್ತು ಬಯಲಾಟ, ನೃತ್ಯ ನಾಟಕ ಪ್ರಭೇದಗಳುಳ್ಳ) ಹಲವು 


16 


ಪ್ರಕಾರಗಳ ಸೋದರಿ ಕಲೆ. ಅಕ್ಕ, ತಂಗಿ, ಚಿಕ್ಕಮ್ಮ ದೊಡ್ಡಮ್ಮ ಇವುಗಳೊಳಗೆ 
ಇಂದಿಗೂ ಆಶ್ಚರ್ಯ ಸಾಮ್ಯಗಳಿವೆ. 

ಎಲ್ಲದರಲ್ಲೂ ವೈಶಿಷ್ಟ್ಯಗಳೂ ಶ್ರೀಮಂತಿಕೆಯೂ ಇದೆ. ಈ ಸಮುಚ್ಚಯದಲ್ಲಿ 
ಯಕ್ಷಗಾನವು ಹಲವು ವಿಷಯಗಳಲ್ಲಿ ಸಾಹಿತ್ಯ, ಮಾತುಗಾರಿಕೆ, (ಅರ್ಥಗಾರಿಕೆ 
ಎಂಬ ಆಶು ಸಾಹಿತ್ಯ) ನೃತ್ಯಗಳಲ್ಲಿ ದೊಡ್ಡ ಉತ್ಕರ್ಷ ಸಾಧಿಸಿದೆ. ಅನೇಕ 
ಸಾಧ್ಯತೆಗಳನ್ನು ಹೊಂದಿದೆ. ಈ ಎಲ್ಲ ಪ್ರಕಾರಗಳು ಭಾರತೀಯ ಜೀವನದ ಎಲ್ಲ 
ಸ್ವರಗಳನ್ನು ಒಂದಾಗಿಸಿ ವೇದ - ವೇದೇತರ, ಲೋಕ - ನಾಟ್ಯ - ಪಾಂಡಿತ್ಯ 
- ಜನ ಪಾಂಡಿತ್ಯಗಳ ರಸಪಾಕವಾಗಿವೆ. 


ಯಕ್ಷಗಾನ ಶಿಕ್ಷಣ - ತರಬೇತಿ 

ಕಲಾ ಶಿಕ್ಷಣವೆಂಬುದು ವಿಸ್ತಾರವಾದ ವಿಷಯ, ಅದಕ್ಕೆ ಹಲವು 
ಮುಖಗಳಿವೆ. ಬಹುವಿಧ ಸಮುಚ್ಛಯ ಕಲೆಯಾದ ಯಕ್ಷಗಾನದಲ್ಲಿ ಈ 
ವಿಷಯ ಇನ್ನಷ್ಟು ಸಂಕೀರ್ಣವಾಗಿದೆ. 

ಪಾರಂಪರಿಕವಾಗಿ ಈ ಲಕ್ಷಣವು ರಂಗಸ್ಥಳದಲ್ಲಿ, ಚೌಕಿಯಲ್ಲಿ, ಬಿಡಾರದಲ್ಲಿ 
ಮತ್ತು ಗುರುಗಳಿಂದ ತರಬೇತಿ ಮೂಲಕ ನಡೆಯುತ್ತಿತ್ತು. ಹಿರಿಯ ಕಲಾವಿದರ 
ಶಿಷ್ಯರಾಗಿ ಕಿರಿಯ ಮಾದರಿಯಲ್ಲಿ “ನೋಡಿ-ಕಲಿ, ನಲಿ-ಕಲಿ, ಕೇಳಿ ಕಲಿ' 
ಮಾದರಿಯಲ್ಲಿ ಪ್ರಶಿಕ್ಷಣ ಪಡೆಯುತ್ತಿದ್ದರು. ಮಳೆಗಾಲಗಳಲ್ಲಿ ಹಲವು ಹಿರಿಯ 
ಕಲಾವಿದರು ಶಿಷ್ಕರಿಗೆ ಮನೆ ಪಾಠ ಮಾಡುತ್ತಿದ್ದರು. (ಉದಾ: ಗುರು ಮಾಂಬಾಡಿ 
ಭಾಗವತರು, ಗುರು ಕಾವು ಕಣ್ಣನವರು ಮೊದಲಾದ ನೂರಾರು ಗುರುಗಳ 
ಬಗ್ಗೆ ಕೇಳುತ್ತೇವೆ.) 

ಸಭಾಲಕ್ಷಣವು ಹಿಮ್ಮೇಳ, ನೃತ್ಯ, ರಂಗ ವಿಧಾನಗಳಿಗೆ ತಳಹದಿ (ಈ ಬಗ್ಗೆ 
ವಿಸ್ತಾರವಾಗಿ ಬೇರೆಡೆ ಹೇಳಿದ್ದೇನೆ. ಬೇರೆಯವರೂ ಬರೆದಿದ್ದಾರೆ) ಉಳಿದಂತೆ 
ಮೇಳದ ತಿರುಗಾಟ ಒಡನಾಟವೇ ಕಲಿಯುವಿಕೆ ಆಗಿತ್ತು. ಮುಂದೆ ಶಿಕ್ಷಣ 
ಕೇಂದ್ರಗಳ ಪರಿಕಲ್ಪನೆ ಬಂತು. ಇದರ ಮೂಲರೂಪವನ್ನು ಆವಿಷ್ಯರಿಸಿದವರು 
ನಾಟ್ಯಾಚಾರ್ಯ ಕುರಿಯ ವಿಠಲ ಶಾಸ್ತ್ರಿಗಳು ಮತ್ತು ಎಚ್‌. ಶ್ರೀಧರ ಹಂದೆ. 
ಫಂದ ಉಹು ಧರ್ಮಸ್ಥಳ, ಕೋಟ- ಸಾಲಿಗ್ರಾಮ, ಗುಣವಂತೆ, ಪೆರ್ಲ, 
ಸ್ವರ್ಣವಳ್ಳಿ, ಕಾಸರಗೋಡು, ಕಟೀಲುಗಳಲ್ಲಿ ಹಲವು ಕಡೆ ಬೇರೆ ಬೇರೆ ರೀತಿಯಲ್ಲಿ 
ಕೇಂದ್ರಗಳು ಸ್ಥಾಪನೆಯಾದವು. ಉಡುಪಿ, ಸಾಲಿಗ್ರಾಮ ಗುಣವಂತೆ ಕೇ೦ದ್ರಗಳು 
- ಐದು ದಶಕಗಳ ಕಾಲ ಕಷ್ಟದಿಂದ ಹೋರಾಡುತ್ತ ಸಕ್ರಿಯವಾಗಿವೆ. ಅಲ್ಲಲ್ಲಿ 
ಚಿಕ್ಕ ಚಿಕ್ಕ ಮಿತಕಾಲದ, ವಾರಾಂತ್ಯದ ತರಬೇತಿ ಇತ್ಯಾದಿ. ಯಕ್ಷಗಾನ ಶಿಕ್ಷಣ 
ತರಬೇತಿ ಕೇಂದ್ರಗಳು ಇದ್ದು ಇವು ಕರಾವಳಿ, ರಾಜ್ಯ, ದೇಶ ವಿದೇಶ ಸೇರಿ 


17 


ಸುಮಾರು ಐವತ್ತು ಇರಬಹುದು. ಖಾಸಗಿ "ನಾಟ್ಯ ಹೇಳಿ ಕೊಡುವುದು' ಎಂಬ 
ರೀತಿಯ ಪಾರಂಪರಿಕ ಶಿಕ್ಷಣ ಈಗಲೂ ಇದೆ. 

ಅನೇಕ ತಜ್ಞ ಕಲಾವಿದರು "ಸಂಚಾರಿ ಕೇಂದ್ರ'ಗಳಂಬಂತೆ, ತಮ್ಮ 
ಬದುಕಿನುದ್ದಕ್ಕೂ ಯಕ್ಷಗಾನ ಶಿಕ್ಷಣ ನೀಡುತ್ತ ನೂರಾರು ಜನರನ್ನು ತರಬೇತಿ 
ನೀಡಿದ್ದಾರೆ. ಈ ಪೈಕಿ - ಹಿರಿಯರಿಗೂ, ಮಕ್ಕಳಿಗೂ ಯಕ್ಷಗಾನ ತರಬೇತಿ 
ನೀಡಿದ ದೊಡ್ಡ ಕೊಡುಗೆಯಿತ್ತ "ಸಂಚಾರಿ ಯಕ್ಷಗಾನ ಭಂಡಾರ' ತೋನ್ಸೆ 
ಕಾಂತಪ್ಪ ಮಾಸ್ಟರ್‌ (ಸು.1920-2000)ರು ಮತ್ತು ಶಿರಸಿ ಯಲ್ಲಾಪುರ 
ಸಿದ್ಧಾಪುರದ ಹಳ್ಳಿಗಳಲ್ಲಿ ಐದು ದಶಕಗಳ ಕಾಲ ತರಬೇತಿ ನೀಡಿದ ಹೊಸ್ತೋಟ 
ಗಜಾನನ ಭಟ್ಟ (ಸು.1946-2020) (ಹೊಸ್ತೋಟ ಮಂಜುನಾಥ ಭಾಗವತರ 
ತಮೃರ ಸೇವೆ ಉಲ್ಲೇಖಾರ್ಹ. 

ಹೀಗೆಯೇ ಹಿಂದಣ ತಲೆಮಾರುಗಳ ಹೊಸದುರ್ಗ ಸುಬ್ರಾಯ 
ಹಾಸ್ಯಗಾರರು, ಮಧೂರು ನಾರಾಯಣ ಹಾಸ್ಯಗಾರರು (19-20ನೆಯ 
ಶತಮಾನ) ಮೊದಲಾಗಿ ಹಲವರ ಬಗೆಗೆ ಕೇಳುತ್ತೇನೆ. ನೂರಾರು ಇಂತಹ 
ಮಾಹಿತಿಗಳ ಬಗೆಗೆ ಸಂಶೋಧನೆ ದಾಖಲಾತಿ ಅಗತ್ಯ. ಯಕ್ಷಗಾನ ಕುಟುಂಬ 
ಪರ೦ಪರೆಯ ಪ್ರಸಿದ್ಧ ಹೆಸರು ಕರ್ಕಿ ಹಾಸ್ಯಗಾರರ ಕುಟು೦ಬ. ಇವರು ಮತ್ತು 
ಇಂತಹ ಹಲವು ಮನೆಗಳಲ್ಲಿ ಶತಮಾನಗಳ ಕಾಲದಿಂದ, ಒಂದು ಬಗೆಯ 
ಅನೌಪಚಾರಿಕ ಯಕ್ಷಗಾನ ಶಾಲೆಯು ನಡೆದಿದೆ. ಪದ್ಯಾಣ ಮನೆತನ, ಬಲಿಪ 
ಭಾಗವತ ಮನೆತನ ಮೊದಲಾದವುಗಳನ್ನು ಇಲ್ಲಿ ನೆನಪಿಸಬಹುದು. 

ಪ್ರಸಿದ್ಧ ಪ್ರೊ. ಪಿ.ವಿ. ಹಾಸ್ಯಗಾರರು ಕರ್ಕಿಯಲ್ಲಿ, ಅ೦ಸಳ್ಳಿಯಲ್ಲಿ 1972- 
1985ರ ಅವಧಿಯಲ್ಲಿ ಯಕ್ಷಗಾನ ಕೇಂದ್ರವನ್ನು (ರಿಜಿಸ್ಟರ್ಡ್‌) ಸ್ಥಾಪಿಸಿ 
ನಡೆಸಿದ್ದರು. ಇದು ಆಧುನಿಕ ಪಾರಂಪರಿಕ ಶಿಕ್ಷಣ ಸಮನ್ವಯ ಮಾದರಿಯಲ್ಲಿ 
ಇತ್ತು. 

ಹಾಗೆಯೇ - ಕೂಡ್ಲು, ಯಕ್ಷಗಾನ ವಲಯದ ಹಲವು ಕಡೆಗಳಲ್ಲಿ ವಿವಿಧ 
ಸ್ತರದ ಕಲಿಸುವಿಕೆ, ಪ್ರಶಿಕ್ಷಣ, ಕಿರು ತರಬೇತಿಗಳು ನಡೆದಿವೆ. ಹಲವು ಕೇಂದ್ರಗಳ 
ಬಗೆಗೂ ಕೇಳುತ್ತೇವೆ. (ಉದಾ: ಸಾಗರದ ಗಡಿಗಟ್ಟಿ, ಮಾರುತಿಪುರ, ನಿಟ್ಟೂರು, 
ಅಂಕೋಲಾ, ಸಿದ್ಧಾಪುರ, ಸಾಗರ, ತಲವಾಟ, ತೀರ್ಥಳ್ಳಿ, ಮಂಗಳೂರು, 
ಪುತ್ತೂರು, ಮಂದಾರ್ತಿ, ಬ್ರಹ್ಮಾವರ ಮುಂತಾದ ಕಡೆ ಬಯಲು ಸೀಮೆಯ 
ಬಯಲಾಟ (ಮೂಡಲಪಾಯ, ಗಟ್ಟದ ಕೋಶ, ಕೇಳಿಕೆ ಮೊದಲಾದ 
ಸ್ವರೂಪಗಳ) ಕ್ಷೇತ್ರಗಳಾದ ಮಂಡ್ಯ, ಹಾಸನ, ಕೋಲಾರ ಸಹಿತ ವಿಶಾಲವಾದ 
ಪ್ರಸ್ತಭೂಮಿಯಲ್ಲಿ ಹಲವು ಕಡೆ ಬೈಲಾಟ ಕಲಿಸುವುದು - ಬೈರಾಟ ಮಾಸ್ತರರ 
ತರಗತಿಗಳು - ಬಗೆಗೆ ದಾಖಲೆಗಳಿವೆ. ಇವೆಲ್ಲವನ್ನು ಕ್ರೋಢೀಕರಿಸಿ, ಸರಿಯಾಗಿ 


18 


ತಪಾಸಣೆ ಮಾಡಿ, ದತ್ತಾಂಶ ಸಂಗಹಕ್ಕೆ ಸೇರಿಸಬೇಕಿದೆ. 

ಯಕ್ಷಗಾನ ಶಿಕ್ಷಣ ಪದ್ಧತಿ ಮತ್ತು ಸಂಘಟನೆಯ ಸ್ವರೂಪದಲ್ಲಿ 
ಆಮೂಲಾಗ್ರ ಪರಿಷ್ಕಾರಗಳು ಅಗತ್ಯ. ಕಲಾಶಿಕ್ಷಣದ ಪರಿಕಲ್ಪನೆಗಳಲ್ಲಿ ಅನೇಕ 
ಹೊಸವಿಚಾರಗಳೂ ಬಂದಿವೆ. ಪ್ರಸಕ್ತ ಯಕ್ಷಗಾನ ಶಿಕ್ಷಣಗಳಲ್ಲಿ ಕಲಾತತ್ವ್ವ 
(theory) ಮತ್ತು ಅನ್ಯಕಲೆಗಳ ಪರಿಚಯ ಭಾಗಗಳು ಇಲ್ಲವೇ ಇಲ್ಲ ಎಂಬಂತೆ 
ಇದೆ. ಅವುಗಳ ಅಳವಡಿಕೆ ಬಹಳ ಮುಖ್ಯ 

ನಾವು ನಮ್ಮ ಕಲೆಗೆ ಪಾರಂಪರಿಕ - ಸಾಂಸ್ಥಿಕ - ಸಾಮುದಾಯಿಕ 
ಪದ್ಧತಿಗಳ (Traditional - Institutional - community based) ಯೋಗ್ಯ 
ಸಮನ್ವಯದ ವ್ಯವಸ್ಥೆಯನ್ನು ರೂಪಿಸಬೇಕು. ಇದಕ್ಕೆ ದೊಡ್ಡ ಪ್ರಮಾಣದ 
ಯೋಜನೆ - ಅರ್ಥ ಸಂಯೋಜನೆ - ದುಡಿಮೆಗಳ ಅಗತ್ಯ ಇದೆ. ಸರಕಾರಿ, 
ಖಾಸಗಿ ನೆರವು ಅತ್ಯಗತ್ಯ. ರಾಜ್ಯ ಸರಕಾರವು ಯಕ್ಷಗಾನ ಕೇಂದ್ರಗಳಿಗೆ ಸಮಗ್ರ 
ಗೌರವಯುತ ಅನುದಾನ ನೀತಿಯನ್ನು ರೂಪಿಸಬೇಕು. ಇದರಲ್ಲಿ ಯಕ್ಷಗಾನ 
ಮೇಳಗಳನ್ನು ನಡೆಸುವ ಸಶಕ್ತ ದೇವಾಲಯಗಳಿಗೆ ಮತ್ತು ಮೇಳಗಳಿಗೆ ಕಡ್ಡಾಯ 
ಹೊಣೆಗಾರಿಕೆ ನೀಡಲೆಂದು ಹಾರೈಕೆ. 

`ಸಮಕಾಲೀನ ಸಾಧಕ, ಯಕ್ಷರ್ಷಿ ಎಂದೇ ಪ್ರಸಿದ್ಧರಾದ ದಿ. ಹೊಸ್ತೋಟ 
ಮಂಜುನಾಥ ಭಾಗವತರು (1940-2020) ತನ್ನ ಬದುಕನ್ನೇ ಯಕ್ಷಗಾನಕ್ಕಾಗಿ 
ಮೀಸಲಿಟ್ಟು ಅದನ್ನೇ ಉಸಿರಾಡಿ, ಬದುಕಿ, ಬದುಕಿಸಿದ ನೈಜ ಕಲಾ ಆಚಾರ್ಯ 
ವ್ಯಕ್ತಿತ್ವ, ಭಾಗವತಿಕೆ, ಪ್ರಸಂಗ ರಚನೆ (ದಾಖಲೆ 300 ಪ್ರಸಂಗ), ಅರ್ಥಗಾರಿಕೆ, 
ವೇಷ, ವಿಮರ್ಶಾ ಬರಹಗಳು, ಹಲವು ಕಡೆ ತರಗತಿ, ಅನುಸಂಧಾನ ಪ್ರಶಿಕ್ಷಣ, 
ಅಂಧ ಮಕ್ಕಳಿಗೆ (ಶಿವಮೊಗ್ಗದಲ್ಲಿ) ಯಕ್ಷಗಾನದ ಬೆಳಕು ನೀಡಿಕೆ, ಹಲವು 
ಶಿಬಿರ ಕಮ್ಮಟ ಪ್ರಾತ್ಯಕ್ಷಿಕೆಗಳ ಮೂಲಕ ಕಲಾ ಕೈಂಕರ್ಯಗೈದ ಮಹೋನ್ನತ ಕಲಾ 
ಗುರು - ಹೊಸ್ತೋಟದವರ ಸಮಕಾಲೀನರು ನಾವು ಎಂಬುದು ಹೆಮ್ಮೆಯ 
ವಿಷಯ. ಇವರು ಅಭಿಮಾನ, ಅಭಿಯಾನ, ಅಭಿಜ್ಞಾನದ ಸಂಯುಕ್ತ ರೂಪ 
ಅನ್ನಬಹುದು. 


ಮಹಿಳಾ ಯಕ್ಷಗಾನ 

ಮಹಿಳೆಯರೇ ಪ್ರಧಾನವಾಗಿ ಅಥವಾ ಬಹುಸಂಖ್ಯೆಯಲ್ಲಿ ಕಲಾವಿದರಾಗಿ 
ಭಾಗವಹಿಸುವ ಮಹಿಳಾ ಯಕ್ಷಗಾನವೆಂಬ ಕಲೆಯ ಹೊಸ ಕವಲು ಚಿಗುರಿ 
ಬೆಳೆಯುತ್ತಿರುವುದು ಸ್ವಾಗತಾರ್ಹ. ಆಟ, ಕೂಟಗಳೆರಡರಲ್ಲೂ ಅವಿಭಕ್ತ ದ.ಕ., 
ಉತ್ತರ ಕನ್ನಡ, ಮಲೆನಾಡು, ಗಟ್ಟದ (ಮೂಡಲಪಾಯ, ಗಟ್ಟದ ಕೋರೆ) 
ಬಯಲುಸೀಮೆ ಮತ್ತು ಮುಖ್ಯನಗರಗಳಲ್ಲಿ ಸೇರಿ ಸುಮಾರು ಐವತ್ತು ಮಹಿಳಾ 


19 


ಯಕ್ಷಗಾನ ತಂಡಗಳಿರಬಹುದು ಎಂದು ಒಂದು ಅಂದಾಜು. ಸ್ವತಂತ್ರ 
freelance ಕಲಾವಿದರೂ ಇದ್ದಾರೆ. 

ವೈಯಕ್ತಿಕ ಕಲಾವಿದರಾಗಿ ಮಹಿಳೆಯರು ಭಾಗವಹಿಸಿದ ಬಗೆಗೆ ಹಲವು 
ಮಾಹಿತಿಗಳಿದ್ದು ಅಪೂರ್ಣವಾಗಿದ್ದರೂ ಅವುಗಳನ್ನು ಇಲ್ಲಿ ದಾಖಲಿಸುತ್ತಿದ್ದೇನೆ. 
1930ರ ಸುಮಾರಿಗೆ ಪುತ್ತೂರು ಪ್ರದೇಶದ ಬ೦ಟ ಸಮುದಾಯದ ಓರ್ವ 
ಮಹಿಳೆ ಅರ್ಥದಾರಿಯಾಗಿ ಹಲವು ತಾಳಮದ್ದಳೆಗಳಲ್ಲಿ ಭಾಗವಹಿಸಿದ್ದರಂತೆ. 
ಅರ್ಥಧಾರಿ, ಭಾಗವತರು, ಪ್ರಸ೦ಗ ಕವಿ (ರಚನೆಗಳು ಅಲಭ್ಯ) ಮದ್ದಲೆಗಾರರಾಗಿ 
1920-1950ರಲ್ಲಿ ಸಕ್ರಿಯರಾಗಿದ್ದ ಕೊಲ್ಲೂರು ಯಮುನಮ್ಮ(ಜಡ್ಕಲ್‌ 
ಯಮುನಾ), ಅರ್ಥಧಾರಿ ಕೊಲ್ಲೂರು ವೆಂಕಮ್ಮ ಅವರ ಬಗೆಗೆ ಪ್ರಸಿದ್ಧಿಯಿತ್ತು. 
1940ರ ಹಿ೦ದೆ ಮುಂದೆ ಕಲಾವಿದರಾಗಿದ್ದ ಬೆಳ್ಮಣ್ಣು ಪ್ರದೇಶದ ಈರ್ವರು 
ಮಹಿಳೆಯರ ಬಗೆಗೆ ಅಸ್ಪಷ್ಟ ಮಾಹಿತಿ ಕೇಳಿದ್ದೇನೆ. ಕಂಬದ ಕೋಣೆಯ ಓರ್ವ 
ಮಹಿಳೆ, ಒಳ್ಳೆಯ ವಿಮರ್ಶಕಿಯಾಗಿ ಕಲಾವಿದರಿಗೆ ಮಾರ್ಗದರ್ಶಕರಾಗಿ 
ಸೂಚನೆ ನೀಡುತ್ತಿದ್ದರಂತೆ. (ಪದ್ಮಾವತಿ ಅಮ) 

ಪ್ರಸಂಗ ರಚನೆಯ ಕ್ಷೇತ್ರದಲ್ಲಿ ಹರಪನಹಳ್ಳಿ ಭೀಮವ್ವ ಚಾವಾಡಿ 
ಮಹಾಲಕ್ಷ್ಮೀ ಹೆಬ್ಬಾರ, ಕೊಲ್ಲೂರು ಮಹಾಲಕ್ಷ್ಮೀ ಜ್ಯೊಸ (ಕೃತಿಗಳು ಸಿಕ್ಕಿಲ್ಲ) 
ಮುಂತಾಗಿ ಹದಿನಾಲ್ಕು ಕವಿಗಳಿರುವರು. ಸಾಗರದ ಕಿಬ್ಬಚ್ಚಲು ಮುಜಮ್ಮನ 
(1800-1850) “ಜೀವಪರಮ ಕಲ್ಯಾಣ' ಆಧ್ಯಾತ್ಮಿಕ ಪ್ರಸಂಗವು ವಿಶಿಷ್ಟ 

(ಮಾಹಿತಿ : ಎಸ್‌. ನಾರಾಯಣ ಯಾಜಿ) 

ಮೊತ್ತಮೊದಲ ಮಹಿಳೆಯರ ಯಕ್ಷಗಾನ ರಂಗ ಪ್ರಯೋಗ 1964ರಲ್ಲಿ 
ಯಲ್ಲಾಪುರ ಮಂಚಿಕೇರಿಯಲ್ಲಿ ಆಯಿತಂತೆ. ಅಲ್ಲಿಯ ಜಾತ್ರೆಯ ಸಂದರ್ಭದಲ್ಲಿ 
ಪೂರ್ವರಂಗಭಾಗವನ್ನು ಅಲ್ಲಿ ಪ್ರದರ್ಶಿಸಿದ್ದರಂತೆ. (ಮಾಹಿತಿ: ಡಾ. ವಿಜು 
ನಳಿನಿ ರಮೇಶ, ಶಿರಸಿ) 

ಮೊತ್ತಮೊದಲ ಮಹಿಳಾ ಯಕ್ಷಗಾನ ತಂಡ (ವಿದ್ಯಾರ್ಥಿನಿಯರು), ನಾನು 
ತಿಳಿದಂತೆ 1965ರಲ್ಲಿ ಡಾ. ಪಳ್ಳು ಸದಾಶಿವ ಭಟ್‌ ನಿಡ್ಬಳ್ಳಿ (ಅರ್ಥದಾರಿ ಮತ್ತು 
ಕವಿ) ಅವರು ಸಂಘಟಿಸಿದ ತಂಡ. ಆ ಬಳಿಕ ಹಲವು ತಂಡಗಳಾಗಿವೆ... 

ವ್ಯವಸಾಯ ಭಾಗವತರಾಗಿ ತಿರುಗಾಟ ನಡೆಸಿ ದಾಖಲೆ ಮಾಡಿದ 
ಹಿರಿಯರು ಶ್ರೀಮತಿ ಲೀಲಾವತಿ ಬೈಪಾಡಿತ್ತಾಯರದು ವಿಶಿಷ್ಟ ಸಾಧನೆ. ಈಗ 
ಅನೇಕ ತರುಣಿಯರು, ಮಹಿಳೆಯರು ಯಕ್ಷಗಾನದಲ್ಲಿ ವಿವಿಧ ವಿಭಾಗಗಳಲ್ಲಿ 
ಸಕ್ರಿಯರಾಗಿರುವರು. ಒಳ್ಳೆಯ ಗುಣಮಟ್ಟದ ಹವ್ಯಾಸಿಗಳು ವೃತ್ತಿಪರರೂ ಇದ್ದಾರೆ. 
ಕಲಾ ವಿಮರ್ಶೆಯಲ್ಲೂ ಇರುವರು. ಸಾವಿರ ವರ್ಷಗಳ ಯಕ್ಷಗಾನ ಇತಿಹಾಸ. 
ಅದರಲ್ಲಿ ನೂರು ವರ್ಷಗಳ ಸಕ್ರಿಯತೆ ಮಹಿಳೆಯರದು. ಹಾಗಾಗಿ, ಅದಕ್ಕೆ 


20 


ಒಂದೇ ಬಾರಿ ಪುರುಷರ ಯಕ್ಷಗಾನ ಪರಿಣತಿ, ಗುಣಮಟ್ಟ ನಿರೀಕ್ಷಿಸಲಾಗದು. 
ಅದನ್ನು ಕಲೆಯಾಗಿ ಮಾತ್ರ ನೋಡದೆ ಮಹಿಳೆಯ ಮುನ್ನಡೆಯ ಒಂದು 
ವಿಧವಾಗಿ ಕೂಡ ನೋಡಬೇಕು. 

ಸಮಗ್ರ ಯಕ್ಷಗಾನ ಚರಿತ್ರೆಯ ಬೃಹತ್ತಾದ ಚರಿತ್ರೆಯಲ್ಲಿ ಪುರುಷರ 
ಸಾಧನೆಯಲ್ಲಿ ಮಹಿಳೆಯರ ಪ್ರೇರಣೆ, ಬೆ೦ಬಲ, ಪೋಷಣೆ, ತ್ಯಾಗ, ದುಡಿಮೆ, 
ಸಹವರ್ತಿತ್ವ ಅಪಾರ ಪ್ರಮಾಣದಲ್ಲಿ ಇತ್ತು. ಇರುತ್ತದೆ, ಇರಲಿದೆ ಎಂಬುದನ್ನು 
ಮರೆಯದಿರೋಣ. 

ಮಹಿಳಾ ಯಕ್ಷಗಾನವು - ಮಹಿಳೆಯರು ಆಡುವ ಯಕ್ಷಗಾನವಷ್ಟೇ 
ಆಗದೆ, ಮಹಿಳಾ ಭಾವದ ಯಕ್ಷಗಾನ ಆಗಲಿ. ಇದರ ಅರ್ಥ - ಹಲವೆಡೆ 
ಕಾಣುವ ಸ್ತ್ರೀವಾದಿ ಆವೇಶ ಆಥವಾ ಸ್ತ್ರೀವಾದದ ವ್ಯಾವಹಾರಿಕ ಬಳಕೆ - 
Commodification adopting agenda ಸಟಗಡೆಕಂಟುದು ಅಲ್ಲ. 

`ಮಹಿಳಾ ಯಕ್ಷಗಾನಕ್ಕೆ ಪುರುಷರ ಪ್ರೋತ್ಸಾಹವೇ ಆಧಾರ” ಎಂದು 
ಓರ್ವ ತಜ್ಞರು ಹೇಳಿದಂತೆ (ಡಾ. ನಾಗವೇಣಿ ಮಂಚಿ) ಸಮನ್ವಯದಿಂದ 
ಸಾಗಲಿ. ದುರ್ಗಾ ಸ್ವರೂಪೀ ಯಕ್ಷ ಸ್ತ್ರೀ ಶಕ್ತಿಗೆ ಜಯವಾಗಲಿ. 


ಮಕ್ಕಳ ಯಕ್ಷಗಾನ 

ಮಕ್ಕಳ ಯಕ್ಷಗಾನ! ಈ ನುಡಿಯೇ ಎಷ್ಟು ರೋಮಾಂಚಕರ! ಮಕ್ಕಳೇ 
ನಿಜವಾದ ಕಲಾವಿದ ಯಕ್ಷರು. ನಾವೆಲ್ಲರೂ ಊರಿನ ಆಟ ನೋಡಿ, ನಿದೆಗೆಟ್ಟು 
ಮಂಡಕ್ಕಿ ತಿಂದು ಮರುದಿನ ಮನೆ ಅಂಗಳ ತೋಟ ಗುಡ್ಡೆಗಳಲ್ಲಿ ಅಣಕು ಆಟ 
ಮಾಡಿದವರೇ. ಮಕ್ಕಳೇ ಯಕ್ಷಗಾನ ಮಾಡಿತೋರಿಸಿದರೆ ಹೇಗೆ? 

ಈ ಕಲ್ಪನೆ. ಹಲವರಿಗೆ ಹೊಳೆದಿರಬಹುದು. ಆದರೆ ಅದನ್ನು 
ಪಂಥಾಹ್ವಾನವಾಗಿ ವ್ರತವಾಗಿ ಸಾಧಿಸಿ ಸಾಫಲ್ಯ ಪಡೆದು ಭಾರತದ ಮಕ್ಕಳನ್ನು 
ವಿಶ್ವಸಂಸ್ಥೆಯಲ್ಲಿ ವೃಷ ಸೇನರಾಗಿಸಿದ ಪುಣ್ಯವಂತರು ಕೋಟ ಪಠೇಲ ಶ್ರೀಧರ 
ಹಂದೆ ಮಾಸ್ಟ್ರು ಮತ್ತು ಕಾರ್ಕಡ ಶ್ರೀನಿವಾಸ ಉಡುಪರು. ಮಕ್ಕಳ ಯಕ್ಷಗಾನ 
ಎಂಬುದಕ್ಕೆ ಪರ್ಯಾಯ ಶಬ್ದ ಎಂಬಂತೆ ಸಾಲಿಗ್ರಾಮ ಮಕ್ಕಳ ಮೇಳ ಇದೆ. 
ಈಗಲೂ ಮುಂದುವರಿದಿದೆ. ಇದೀಗ ಐದನೇ ತಲೆಮಾರಿನ ಮಕ್ಕಳ ಮೂಲಕ 
ಮುಂದುವರಿದಿದೆ. ಆ ಸ್ಫೂರ್ತಿಯಿ೦ದ ಮಕ್ಕಳ ಯಕ್ಷಗಾನ ಅಲ್ಲಲ್ಲಿ ಪಲ್ಲವಿಸಿ, 
ಹತ್ತಾರು ತಂಡಗಳು ಬೆಳೆದುವು. ಯಕ್ಷಗಾನ ಸಂಸ್ಕೃತಿಯ ಬೆಳವಣಿಗೆಗೆ 
ಮಹತ್ತ್ವದ ಕೊಡುಗೆ ನೀಡಿದುವು. ಶಾಲಾ ಸಮಯದ ಹೊಂದಿಕೆ, ಬದಲಾಗುವ 
ಮಕ್ಕಳು, ಆರೋಗ್ಯ, ಪಾಲಕರ ಒತ್ತಡ, ಶಿಸ್ತು, ಭದ್ರತೆ ಮೊದಲಾದ ಹಲವು 
ವಿಶಿಷ್ಟ ಸಮಸ್ಯೆಗಳು ಈ ಬಗೆಯ ಸಂಘಟನೆಗಳಿಗೆ ಇವೆ. 


21 


ಮಕ್ಕಳ ಮೂಲಕ ಮಕ್ಕಳಿಗೊಪ್ಪುವ ಕತೆಗಳನ್ನೆ ಅಳವಡಿಸಿ, ಪ್ರಸಂಗ 
ರಚಿಸಿ, ಆಡಿಸಿದ ಮೊದಲಿಗರು. ಪ್ರಸಿದ್ಧ ಅರ್ಥದಾರಿ, ಪ್ರಸಂಗ ಸಂಪಾದಕ 
ಮಟ್ಟಿ ಸುಬ್ಬರಾಯರು (ಸು.1910-2000) ಅವರು ಹೀಗೆ 40 ಪ್ರಸಂಗಗಳನ್ನು 
ಬರೆದಿದ್ದರಂತೆ. ಈ ದಾರಿಯಲ್ಲಿ ಮಕ್ಕಳ ಯಕ್ಷಗಾನವನ್ನು ಬೆಳೆಸಲು ಅಪಾರ 
ಸಾಧ್ಯತೆಗಳಿವೆ. 

ಮಕ್ಕಳ ಯಕ್ಷಗಾನವೆಂದರೆ - ಒಂದು : ಮಕ್ಕಳು ಅಭಿನಯಿಸುವ ಹಿರಿಯರ 
ಯಕ್ಷಗಾನಗಳ ರೀತಿ. ಎರಡು : ಮಕ್ಕಳ ಸಂಬಂಧಿಯಾದ ಕಥೆ, ವಸ್ತು, ಭಾವಗಳ 
ಪ್ರಸಂಗಗಳ ಪ್ರದರ್ಶನ. ಇನ್ನೂ ಬೇರೆ ಯೋಚಿಸಬಹುದು. ಇವೆಲ್ಲವೂ ಮಕ್ಕಳ 
ಯಕ್ಷಗಾನಗಳೇ ಎರಡನೆಯ ರೀತಿಯ ಪ್ರದರ್ಶನಗಳ ಬಗೆಗೆ ಒತ್ತು ನೀಡಬಹುದು. 
ಪುಣ್ಯಕೋಟಿ ಕತೆಯಂತಹ ವಸ್ತುಗಳನ್ನು ಮಕ್ಕಳ ಯಕ್ಷಗಾನವಾಗಿ ರೂಪಿಸಿದ 
ಉದಾಹರಣೆಗಳಿವೆ. ಪಂಚತಂತ್ರ, ಶ್ರೀಕೃಷ್ಣ ಬಾಲ ಲೀಲೆ ಮೊದಲಾದ ವಸ್ತುಗಳನ್ನು 
ಅಳವಡಿಸಬಹುದು. ಸಾಧ್ಯತೆಗಳು ಹಲವು ಇವೆ. 

ಯಕ್ಷಗಾನ ಪ್ರಸಂಗಗಳ ಕಥೆಗಳನ್ನು ಯಕ್ಷಗಾನ ವೇಷಗಳ ಚಿತ್ರರೂಪದಲ್ಲಿ 
ಕಾರ್ಟೂನ್‌ ಚಿತ್ರ ಸರಣಿ, ಕಾರ್ಟೂನ್‌ ಚಲನಚಿತ್ರಗಳ ರೂಪದಲ್ಲಿ ನೀಡುವ 
ಬಗೆಗೆ ಆ ಕ್ಷೇತ್ರಗಳ ತಜ್ಞರು ಕಾರ್ಯಪ್ರವೃತ್ತರಾದರೆ ಹೊಸ ಕವಲೊಂದು ಸಾಧ್ಯ. 


ಪರಂಪರೆ - ಸುಧಾರಣೆ - ನೂತನ ಪ್ರಯೋಗ 

ಮುಖ್ಯವಾಗಿ ಪಾರಂಪರಿಕವಾದ ಆಕೃತಿಗಳಲ್ಲಿ ಸಂಪ್ರದಾಯ - 
ಸುಧಾರಣೆಗಳ ವಾದವು ನಿರಂತರ ಮತ್ತು ಕೊನೆಯಲ್ಲಿದ್ದು. ಆದರೆ, ಯಾವುದೇ 
ಸುಧಾರಣೆಯೆಂಬುದು ಸಂಪ್ರದಾಯವನ್ನೆ ಆಧರಿಸಿ ಇರುವಂತಹದು. “ಕಲಾ 
ಸುಧಾರಣೆ ಮಾಡುತ್ತೇನೆನ್ನುವವನು, ಆ ಆ ಪ್ರಕಾರದ ಸ್ವರೂಪವನ್ನು, 
ಅಂಗೋಪಾಂಗಗಳನ್ನು ಸರಿಯಾಗಿ ಬಲ್ಲವನಾಗಿದ್ದು, ತಾನು ತರುತ್ತಿರುವ 
ಹೊಸತನವೆಂಬುದನ್ನು ಯಾಕಾಗಿ ಮಾಡುತ್ತೇನೆ, ಯಾಕೆ ಅದು ಅಗತ್ಯ 
ಎಂದು ತಿಳಿದು ಮಾಡಬೇಕು”(ಕಾರ೦ತ). ಅದಿಲ್ಲವಾದರೆ ಕಲೆಯ 
ಅಂಗಭಂಗ, ರೂಪಭಂಗ ಮತ್ತು ವೈಕಲ್ಯಗಳಿಗೆ (de-formity mutlilation 
೩nd 61810110೧5) ಕಾರಣವಾಗುತ್ತದೆ. ಅನುಕೂಲ ಸಿಂಧುಗಳ, ದೋಷವನ್ನು 
ಮುಚ್ಚಲು ಮಾಡಿದ ಸೇರ್ಪಡೆಗಳು, ಪರಿವರ್ತನೆಗಳು, ಕಲಾಮೌಲ್ಯವಿಲ್ಲದ 
ರಂಜಕಗಳು ಸುಧಾರಣೆಗಳಲ್ಲ. 

ನಾವು ತರುತ್ತಿರುವ ನಾವೀನ್ಯದ ಹಿಂದೆ ಮಾಧ್ಯಮದ ಮಿತಿಗಳನ್ನು 
ಮೀರುವ, ಕಲೆಯನ್ನು ವಸ್ತು-ತಂತ್ರ-ಆಶಯ ವಿಧಾನಗಳಲ್ಲಿ ವಿಸ್ತರಿಸುವ 
ನವೀಕರಿಸುವ ನಿಜವಾದ ಆಶಯವುಂಟೆ ಮತ್ತು ಆ ದಿಕ್ಕಿನಲ್ಲಿ ಮಾಡುವ 


22 


ಅಳವಡಿಕೆಗಳು ಅದನ್ನು ಆಂಶಿಕವಾಗಿಯಾದರೂ ಸಾಧಿಸಿದೆಯೆ ಎಂಬುದು 
ಮುಖ್ಯ. ನಿಕಷ. ಕೇವಲ ವಾಣಿಜ್ಯಾತ್ಮಕ ನಾವೀನ್ಯ (೧೦೪6॥/) ಮತ್ತು ಥಳಕುಗಳು 
ಕಲಾನಾವೀನ್ಯವಲ್ಲ ಮಾತ್ರವಲ್ಲ ಅವು ಮಾರಕ (68180170. ಇದಕ್ಕೆ ಹಲವು 
ದೃಷ್ಟಾಂತಗಳನ್ನು ನಾವೆಲ್ಲ ನಿತ್ಯ ನೋಡುತ್ತಿದ್ದೇವೆ. 

ಯಕ್ಷಗಾನದ ಇತಿಹಾಸದಲ್ಲಿ ಎಲ್ಲ ಬಗೆಯ ನವೀನ ಪ್ರಯೋಗಗಳು ಆಗಿವೆ. 
ಯಕ್ಷಗಾನ ರಂಗದಿಂದ ಆರಂಭಿಸಿ ಮಂಟಪ ಉಪಾಧ್ಯರ ಏಕವ್ಯಕ್ತಿ ಅಭಿನಯದ 
ತನಕ ಸಾಮಾನ್ಯ, ಉತ್ತಮ, ಉತ್ಕೃಷ್ಟ ಕಳಪೆ - ಹೀಗೆ ಎಲ್ಲ ಗುಣಮಟ್ಟಗಳೂ ಇವೆ. 
ಯಕ್ಷಗಾನದ ಶೈಲಿ ತಿಟ್ಟು ಪ್ರಭೇದಗಳ ಆರಂಭವೇ ನೂತನ ಪ್ರಯೋಗವಷ್ಟೇ? 

ಪ್ರಧಾನ ವ್ಯವಸಾಯಿ ರಂಗ (1181೧ 511687) ದಲ್ಲೇ, ನಿರ್ದೇಶಿತ 
ಪ್ರಾಯೋಗಿಕ ಎರಡೂ ರೂಪಗಳನ್ನು ಅಳವಡಿಸಿದ ಹಿರಿಯ ನಟ, ನಿರ್ದೇಶಕ, 
ಸಂಚಾಲಕ ದಿ. ಕೆರೆಮನೆ ಶಂಭು ಹೆಗಡೆಯವರು ಯಕ್ಷಗಾನದ ವ್ಯವಸ್ಥಿತವಾದ 
ಮುನ್ನಡೆಗೆ ಶಂಭು ಮಾದರಿಯೊಂದನ್ನು ಸೃಷ್ಟಿಸಿದ್ದಾರೆ. 

ನೂತನ ಭೂಮಿ ಭೂಮಿಕೆಗಳನ್ನು ಗಳಿಸಿ ವಿಸ್ತರಿಸುವ ಪರಶುರಾಮ ಪ್ರಜ್ಞೆ 
ಕಲೆಗೆ ಅಗತ್ಯ (Breaking New Grounds). ಪರಶುಧರನ ಸೃಷ್ಟಿಯಲ್ಲಿ ಇದು 
ಆಗುತ್ತ ಬಂದಿದ್ದು ಇನ್ನೂ ಆಗಬೇಕಾದ ಸತತ ನವೀನ ಪರಶುರಾಮ ಸೃಜನ. 


ನಿಂತ ನೀರಲ್ಲ, ಆದರೆ... 

ಪಾರಂಪರಿಕ ಕಲೆಗಳಲ್ಲಿ ಆಗುವ ಹಲವು ದಾರಿ ಅವಿಚಾರಿತವಾದ 
ಬದಲಾವಣೆಗಳನ್ನು, ಮಿಶ್ರಣಗಳನ್ನು ಸಮರ್ಥಿಸಲು ಅಥವಾ ನೈಜ 
ಪರಿವರ್ತನೆಗಳನ್ನು ಸಮರ್ಥಿಸಲು / ವಿವರಿಸಲು ಮುಖ್ಯವಾಗಿ ಕಲಾ ಸೌಂದರ್ಯ 
ರಕ್ಷಣೆಯ ವಾದವನ್ನು ಬಾಯಿ ಮುಚ್ಚಿಸಲು ಈ ಕೆಳಗಿನ ಸುಲಭ ಜನಪ್ರಿಯ 
ತರ್ಕಗಳು ಮುಂಬರುತ್ತವೆ. 

- ಸಂಸ್ಕೃತಿಯಲ್ಲಿ ಬದಲಾವಣೆ ಆಗಬೇಕೆಂಬುದೇ ನಿಯಮ... ಬದಲಾವಣೆ 
ಜಗದ ನಿಯಮ! (ಹಾಗಾಗಿ ಮಾಡಿದ್ದೆಲ್ಲ ಸರಿ!) 

- ಕಲೆ ನಿಂತ ನೀರಲ್ಲ... ಕಲಾ ಸುಧಾರಣೆ ಬೇಡವೆ? ಆಕರ್ಷಣೆ - 
Attraction - ಬೇಡವೆ? 

- ನೂತನ ಪ್ರಯೋಗ ಬೇಡವೇ? 

- ಆಧುನಿಕವಾದ ಬೆಳವಣಿಗೆಗಳನ್ನೆಲ್ಲ ಅಳವಡಿಸಬೇಡವೇ? 

- ಇವೆಲ್ಲ ಹೌದು ಹೌದು ಎನಿಸುವ ಕ್ಷಣಿಕ ರಂಜಕ ಪ್ರಶ್ನೆಗಳು, ಅಡ್ಡ 
ಸವಾಲುಗಳು. 

“ಬದಲಾವಣೆ ಜಗದ ನಿಯಮ' ಎಂದರೆ ಬದಲಾವಣೆ ಆಗುತ್ತದೆ 


23 


ಎಂದೇ ಹೊರತು ಆಗಲೇಬೇಕು ಎಂದಲ್ಲ. ಇವೆರಡಕ್ಕೂ ಸೂಕ್ಷ್ಮ ವ್ಯತ್ಯಾಸ 
ಇದೆ. ಸಾಂಸ್ಕೃತಿಕ ಪ್ರಕಾರದಲ್ಲಿ ಸ್ಥಿರ - ಚರ ಅ೦ಶಗಳೆರಡಕ್ಕೂ ಪ್ರಾಧಾನ್ಯ 
ಇದೆ. ಒಂದು ಕಲೆಯ ಗುರುತು ಆಗಿರುವ, ಅದರ ಅದುತನವೇ ಆಗಿರುವ 
ಅಂಶಗಳನ್ನು ನಾವು ನಿತ್ಯ ಪರಿವರ್ತನೆಯ ವಾದದಿಂದ ತಳ್ಳಿ ಹಾಕುವಂತಿಲ್ಲ. 
ಕಲೆ ನಿಂತ ನೀರಲ್ಲ. ನಿಜ, ಹಾಗೆಯೇ ಅದು ಎಲ್ಲವನ್ನೂ ಕೊಚ್ಚಿಕೊಂಡು 
ಹೋಗುವ ನೆರೆಯೂ ಆಗಬಾರದು. ಪ್ರಯೋಗ ಬೇಕು. ಆಧುನಿಕತೆಯೂ 
ಬೇಕು. ಆದರೆ ನಾವೀನ್ಯ, ಪ್ರಯೋಗ, ಆಧುನಿಕತೆ, ತಂತ್ರಜ್ಞಾನ - ಎಂದರೆ 
ಏನು ಎಂಬುದೂ ತಿಳಿದಿರಬೇಕು. ಅವುಗಳ ಅನ್ವಯ ಎಂದರೇನು ಎಂಬುದರ 
ಹೊಣೆಯುಳ್ಳ ತಿಳಿವು ಇರಬೇಕಷ್ಟೇ? 


ಮಾನ್ಯತೆ, ಮನ್ನಣೆ 

ಯಕ್ಷಗಾನಕ್ಕೆ ಯುನೆಸ್ಕೋ ಪಾರಂಪರಿಕ ಪ್ರಕಾರದ ಮಾನ್ಯತೆ (॥0ಗ6 
Intangible 1೫1 A ನಾಟಕ ಅಕಾಡಮಿಯ ಶಾಸ್ತ್ರೀಯ ಪ್ರಕಾರಗಳ 
ಮನ್ನಣೆ (ಈಗ ಇರುವ 12 ಪ್ರಕಾರಗಳ ಜತೆ ಇನ್ನೊ ದಾಗಿ) ಬಗೆಗೆ ಅಪೇಕ್ಷೆ. 
ಪ್ರಯತ್ನಗಳು ಸಹಜ. ಅವು ಹೊಸ ಶಕ್ತಿಯೊಂದಿಗೆ ಮುಂದುವರಿಯಬೇಕು. 
ಅದರೊಂದಿಗೆ ನಾವು ಗಂಭೀರವಾಗಿ ಆಲೋಚಿಸಬೇಕಾದ ವಿಷಯ - 
ಶಾಸ್ತ್ರೀಯತೆ, ಅಭಿಮಾನ, ಮಾನ್ಯತೆಗಳಿಗೆ ತಕ್ಕುದಾಗಿ ನಮ್ಮ ಒಟ್ಟು ರಂಗ 
ಇದೆಯೆ? ಅದಕ್ಕೊಂದು ಆದರ್ಶ ಅ೦ಶೋದ್ಧಾರ ಕಲ್ಪಿತರೂಪವನ್ನು ನಾವೆಲ್ಲ 
ಸೇರಿ ಕೊಡಬೇಡವೇ? ಅಂಧಾಭಿಮಾನದಿಂದ, ಅಲ್ಲ ತೃಪ್ತಿಯಿಂದ ಇದು 
ಆಗುವುದಿಲ್ಲ. ಸಂಬಂಧಪಟ್ಟ ಎಲ್ಲವರಿಂದ ಇದು ಒಂದು ಸಂಯುಕ್ತ ಕಲಾ- 
ಬುದ್ದಿ ಪೂರ್ವಕವಾದ ಅಭಿಯಾನವಾಗಿ ಜರಗಬೇಕು. ಉಜ್ವಲವಾದ ಭರವಸೆ 
ಇದೆ. ದಾರಿ ಸುಲಭವಲ್ಲ. 


ಗಾತ್ರ 

ಯಕ್ಷಗಾನ ರಂಗವು ಭಾರತದ ಪಾರಂಪರಿಕ ರಂಗಭೂಮಿಗಳ ಪೈಕಿ 
ಅತ್ಯಂತ ದಾಖಲೆ ಜೀವಂತ ರಂಗ (Most living Theatre) ಗಳಲ್ಲಿ 
ಒಂದು. ನಲ್ವತ್ತು ಮಿಕ್ಕಿ ವ್ಯವಸಾಯ ಮೇಳಗಳು, ನಾಲ್ಕಾರು ಅರೆ ವ್ಯವಸಾಯ 
ಮೇಳಗಳು, (ಉದಯವಾಣಿಯ ಆಟಗಳ ಜಾಹೀರಾತು ಪುಟವೇ ಒಂದು 
ಅದ್ಭುತ ದಾಖಲೆ. ನೋಡಿ) 

ಒಂದೊಂದು ದೇವಳಕ್ಕೆ ಐದು, ಆರು ಮೇಳಗಳಿವೆ. ನೂರಾರು ಹವ್ಯಾಸಿ 
ತಂಡಗಳೂ, ತಾಳಮದ್ದಳೆ ಸಂಘಗಳೂ ಇವೆ. ಸ್ವತಂತ್ರ ಆಯ್ದ ಕಲಾವಿದರ 


24 


(assorted, Freelance) ಕಾರ್ಯಕ್ರಮಗಳು, ಮಕ್ಕಳ, ಮಹಿಳೆಯರ, 
ತಂಡಗಳು, ಗೊಂಬೆಯಾಟ ತಂಡಗಳಿವೆ. ನೂರು ವರ್ಷ ಪೂರೈಸಿದ ಹಲವು 
ತಾಳಮದ್ದಳೆ ಕೂಟಗಳಿವೆ. (ಪೆರ್ಮುದೆಯ ಶಾರದಾಂಬಾ ಯಕ್ಷಗಾನ ಸಂಘವು 
ಸುಮಾರು 150 ವರ್ಷಗಳ ಹರಕೆ ತಾಳಮದ್ದಳೆಗಳ ವಿಶಿಷ್ಟ ತಾಣ. ಇಲ್ಲಿ 
ಹರಕೆಗಳ ಸರದಿ ಕ್ಯೂ ಬಾಕಿ ಇದೆ!) 

ಮೂಡಲಪಾಯ, ಕೇಳಿಕೆ ಮೊದಲಾದ ಪ್ರಕಾರಗಳಲ್ಲಿ ಬಹುಶಃ ಐವತ್ತು 
ತಂಡಗಳಿರಬಹುದು. 

ಮನೆ, ಶಾಲೆ, ಕಾಲೇಜು, ಸಪ್ತಾಹಗಳು, ಸ್ಪರ್ಧೆಗಳು, ದೇಶ ವಿದೇಶಗಳ 
ಪ್ರದರ್ಶನಗಳನ್ನೆಲ್ಲ ಲೆಕ್ಕ ಹಾಕಲು ಕಷ್ಟ. ಬಹುಶಃ, ವರ್ಷಕ್ಕೆ ಒಟ್ಟು ಸುಮಾರು 
12000 ದಿಂದ 15000 ಯಕ್ಷಗಾನ ಪ್ರದರ್ಶನಗಳಾಗುತ್ತಿವೆ. ಸುಮಾರು ನಾಲ್ಕು 
ಸಾವಿರ ವ್ಯವಸಾಯಿ, ಹವ್ಯಾಸಿ ಕಲಾವಿದರು, ಯಜಮಾನರು ಇದ್ದಾರೆ. ವೇಷ 
ಸಾಮಗ್ರಿ, ಶಿಲ್ಪಿಗಳು, ಆಡಳಿತ ಸಿಬಂದಿಗಳು ಇದ್ದಾರೆ. ಹರಕೆ ವೀಳ್ಯ, ಡೇರೆ 
ಆಟಗಳ ಗಲ್ಲಾ ಸಂಗ್ರಹ, ಸಾಮಗ್ರಿ, ಊಟ, ಬಿಡಾರ, ಸಾರಿಗೆ, ಬಣ್ಣ, ಕಲಾವಿದರ, 
ತಿರುಗಾಟದ ಖರ್ಚು, ಬಹುಮಾನ, ಸಂಮಾನ, ಪ್ರೇಕ್ಷಕರ ಖರ್ಚು, ಆಟಗಳು 
ಇರುವ ಅಂಗಡಿ ಸಂತೆ ಹೊಟೇಲುಗಳ ವ್ಯಾಪಾರ - ಎಲ್ಲ ಸೇರಿ ಯಕ್ಷಗಾನದ 
ಸುತ್ತ 100 ಕೋಟಿ ವ್ಯವಹಾರ Turn over ಇರಬಹುದೇ? ಪರಿಶೀಲನಾರ್ಹ. 
ಇದು ಯಕ್ಷ ಅರ್ಥ ಭಾರತ. ಆದರೂ ಈ ರ೦ಗ ವ್ಯವಸಾಯಿಕವಾಗಿ 
ಆರ್ಥಿಕವಾಗಿ ತು೦ಬ ಭದ್ರವಲ್ಲ. ಸಮಸ್ಯೆಗಳಿವೆ. ಯಕ್ಷಗಾನದ ಆರ್ಥಿಕತೆ - 
ಆಡಳಿತಗಳು (Economics - Commerce of Yakshagana)ದ ಸವಿವರ 
ಸಂಶೋಧನೆ ವಿಶ್ಲೇಷಣೆ ಉಳ್ಳ ಅಧ್ಯಯನವಾಗಲೆಂದು ಹಾರೈಸುತ್ತೇನೆ. 


ಏಕಾದಶ ಸ್ತಂಭಗಳು 

ಯಕ್ಷಗಾನವೆಂಬ ಸುಂದರ ಮಂದಿರವು ಕಲಾವಿದರು, ದೇವಾಲಯಗಳು, 
ಕಲಾ ಸಂಚಾಲಕ, ಯಜಮಾನರು, ಪ್ರಸಂಗ ಕವಿಗಳು, ವ್ಯವಸ್ಥಾಪಕ, 
ಸಿಬ್ಬಂದಿಗಳು, ಕಲಾ ರಸಿಕರು, ಪೋಷಕರು, ಸಲಹೆಗಾರರು, ವಿಮರ್ಶಕರು 
ವಿವಿಧ ಮಾಧ್ಯಮಗಳು ಮತ್ತು ಸರಕಾರ ಎಂಬ ಹನ್ನೊಂದು ಕಂಬಗಳ 
ಮೇಲೆ ನಿಂತಿದೆ. ಒಂದು ವಿಚಲನೆಗೊಂಡರೂ ಗಲಿಬಿಲಿ, ಗೊಂದಲ, ಅಸ್ಥಿರತೆ 
ಉಂಟಾಗುವುದು. ಇದನ್ನು ಎಲ್ಲರೂ ಗಮನಿಸಿ. "ಯಾರು ಸರಿ?” ಎಂಬುದಕ್ಕಿಂತ 
“ಯಾವುದು ಸರಿ? ಎಂಬ ವಿವೇಕದಿಂದ, ಅಭಿನಿವೇಶ - ಆವೇಶ - ಇಲ್ಲದೆ, 
ಬದ್ಧತೆಯಿಂದ ದುಡಿಯೋಣ. 


25 


ವಿಸ್ತರಣೆ 

ಕಲಾವಿಸ್ತರಣೆ ಎಂಬುದು ಸತತ. "ಯಕ್ಷಗಾನಂ ವಿಶ್ವಗಾನಂ' ಎಂಬ 
ಘೋಷಣೆ ಬಂದಿದೆ. ನಿತ್ಯ ಅಪೇಕ್ಷಿತ ಸತ್ಯ. ಆದರೆ ಅದು ನಿಜ ವಿಶ್ವಗಾನವಾಗಿ 
ಸಾರ್ಥಕವಾಗಬೇಕಾದರೆ ಅದು ಹಾಗೆ ಬೇಕು. ಹಾಗೆ ಮಾಡಿಕೊಳ್ಳಬೇಕು. 

ವಿಸ್ತರಣೆ - ಹಲವು ವಿಧ. ಪ್ರಾದೇಶಿಕ ವಿಸ್ತರಣೆ, ಸ್ವರೂಪ ವಿಸ್ತರಣೆ, 
ಭಾಷಾ ವಿಸ್ತರಣೆ, ಆಕೃತಿ ಆಶಯ ವಿಸ್ತರಣೆ, ಅಂಗೋಪಾಂಗ (ಗಾನ, ನೃತ್ಯ, 
ವಾದ್ಯ, ವಾದನ, ವಿಧಾನ ಪದ್ಧತಿ ಇತ್ಯಾದಿ) ವಿಸ್ತರಣೆ - ಹೀಗೆಲ್ಲ ಆಗುತ್ತದೆ, 
ಆಗಬೇಕು. ಆದರೆ, ಅದು ಸರ್ವೋಚ್ಛ ನ್ಯಾಯಾಲಯವು ಶ್ರೀ ಕೇಶವಾನಂದ 
ಭಾರತೀ ಖಟ್ಟಿಯಲ್ಲಿ ಹೇಳಿದ "ಸಂವಿಧಾನದ ಮೂಲಭೂತ ಚೌಕಟ್ಟಿನಲ್ಲಿ' 
ಎಂಬಂತೆ ಕಲಾ ಸಂವಿಧಾನದೊಳಗೆ ಆಗಬೇಕು. ದೇಶ ವಿದೇಶಗಳಲ್ಲಿ ಯಕ್ಷಗಾನ 
ಪ್ರಸಂಗದ, ಕನ್ನಡನಾಡಿನಿಂದ ಕೆನಡಾ ತನಕ, ಬಹರೈನ್‌ನಿಂದ ಸಿಂಗಾಪುರ, 
ಲಂಡನ್‌. ಮೆಲ್ದೊರ್ನ್‌ ತನಕ ರಂಗ ಸಂಘಟನಾ ವಿಸ್ತಾರ ಆಗಿದೆ. ವಸ್ತು 
ಆಕೃತಿಗಳಲ್ಲಿ ವಿಸ್ತಾರ ಬಂದಿದೆ. 

ಆದರೆ, ನಿಜವಾಗಿ ಯಕ್ಷಗಾನವು ವಿಶ್ವಗಾನವಾಗಬೇಕಾದರೆ - ನಾವು 
ವಿಶ್ವಮಟ್ಟದ ರಂಗಭೂಮಿಯಲ್ಲಿ ಸ್ವೀಕಾರಕ್ಕೆ ಯೋಗ್ಯವಾದ ರೀತಿಯಲ್ಲಿ ಗಾನ 
- ನೃತ್ಯ - ಪ್ರಸ್ತುತಿ - ಧ್ವನಿ, ಬೆಳಕು - ರಂಗಶಿಸ್ತು ಸಮಯ ಪರಿಪಾಲನೆ, 
ಸಮಗ್ರ ನಿರ್ದೇಶಿತ ರೂಪಗಳಿಂದ ಕಲಾ ಪ್ರದರ್ಶನ ನೀಡಬೇಕು. ಹೆಮ್ಮೆಯ 
ಜೊತೆ ಜ್ಞಾನದ ಗೆಯ್ಮೆ ಬೇಕು. 


ಮಹಾಸಾಹಿತ್ಯ 

ಯಕ್ಷಗಾನ ಸಾಹಿತ್ಯದಲ್ಲಿ ಹಲವು ವಿಧ. ಪ್ರಸಂಗ ಸಾಹಿತ್ಯ, ಸಭಾಲಕ್ಷಣದ 
ಗದ್ಯ ಪದ್ಯಗಳು, ಅರ್ಥಗಾರಿಕೆ, ವಿಮರ್ಶಾ ಸಾಹಿತ್ಯ ಐದು ಸಾವಿರಕ್ಕೂ ಮಿಕ್ಕಿದ 
ಪ್ರಸ೦ಗಗಳು, ಆರೇಳು ಲಕ್ಷ ಪದ್ಯಗಳ ಗೀತ ಸಂಪದವು ಬಹುಶಃ ವಿಶ್ವದ 
ಭಾಷೆಗಳಲ್ಲಿ ಇರುವ ಗೀತ ಸಾಹಿತ್ಯದ ದಾಖಲೆಗಳಲ್ಲಿ ಒಂದಾಗಿರಬಹುದು. 
ಇದರ ಜೊತೆಗೆ ಗಾತ್ರ ಗುಣಗಳ, ವಾಕ್‌ ಮಹಾಕಾವ್ಯದ ಯೋಗ್ಯತೆಯ 
ಅರ್ಥಗಾರಿಕೆಗಳು ಸೇರಿದ ಮಹಾಸಾಹಿತ್ಯ ಯಕ್ಷಗಾನದ ವಾಜ್ಮಯ, ಲಿಖಿತ 
ಸಾಹಿತ್ಯ ರತ್ನರಾಶಿ. ಬಹುಶಃ ಭಾರತೀಯ ಭಾಷೆಗಳಲ್ಲಿ ಈ ಪ್ರಮಾಣದ ಗದ್ಯ 
ಪದ್ಯ ಸಾಹಿತ್ಯ ಸಂಪದವು ವಿರಳ. ಯಕ್ಷಗಾನದಲ್ಲಿರುವ ಸ್ತುತಿ ಪದ್ಯಗಳೇ ಒಂದು 
ಲಕ್ಷ ಇರಬಹುದು. 

ಯಕ್ಷಗಾನ ಕವಿಗಳ ಬಗೆಗೆ - ಡಾ. ನರಸಿ೦ಹಾಚಾರ್ಯರ ಕನ್ನಡ ಕವಿಚರಿತ್ರೆ, 
ವಿಶ್ವವಿದ್ಯಾಲಯಗಳ ಸಾಹಿತ್ಯ ಚರಿತ್ರೆ ಸಂಪುಟಗಳಲ್ಲಿ ಪ್ರಸ್ತಾವಗಳಿವೆ. 


26 


ಡಾ. ವಸಂತ ಭಾರದ್ವಾಜರು ಇತ್ತೀಚೆಗೆ ಯಕ್ಷಗಾನ ಕವಿಚರಿತ್ರೆ ಬರೆದಿದ್ದಾರೆ. 
ಯಕ್ಷಗಾನದ ಸಾಹಿತ್ಯದ ಬಗೆಗೆ ಗಂಥವಿದೆ. (ಡಾ. ಬಿ.ಎಸ್‌. ಯಶೋಧರಾ) 
ಪ್ರಸಂಗ, ಅರ್ಥಗಾರಿಕೆ, ಸಾಹಿತ್ಯಗಳ ಬಗೆಗೆ ಹಲವು ಗಂಥಗಳುವೆ. ಸಮಗ್ರ 
ಯಕ್ಷಗಾನ ಸಾಹಿತ್ಯ ಸೂಚಿ (ಡಾ. ಪಾದೇಕಲ್ಲು) ಇದೆ. ಈ ಸಾಹಿತ್ಯಕ್ಕೆ, 
ಕನ್ನಡ ಸಾಹಿತ್ಯದಲ್ಲಿ ಮನ್ನಣೆ ಕೊಡಿ ಎಂದು ಕೇಳುವ ಅಗತ್ಯ ಇಲ್ಲ. ಕನ್ನಡ 
ಸಾಹಿತ್ಯದ ಆಧ್ಯಯನ ಪೂರ್ಣವಾಗಲು ಇದು ಅಗತ್ಯ. ಕಾಳಜಿ ಅಗತ್ಯ 
ಇದ್ದವರು ಗಮನಿಸುತ್ತಾರೆ. ಅಷ್ಟೆ. 


ವಿಮರ್ಶೆ ಸಂಶೋಧನೆ 

ಈಗಾಗಲೇ ಪಸ್ತಾವಿಸಿರುವಂತೆ ಯಕ್ಷಗಾನಕ್ಕೆ ದೀರ್ಫ್ಥವಾದ ವಿಮರ್ಶೆ, 
ಸಂಶೋಧನೆಗಳ ಪರಂಪರೆಯಿದೆ. (1925ರ ಯಕ್ಷಗಾನ ಪರಿಸ್ಥಿತಿ ಎಂಬ 
ಪದ್ಯಗಂಥ. ಬಿ. ರಂಗಪ್ಪಯ್ಯ ಪುತ್ತೂರು ಇವರು ಬಹುಶಃ ಪ್ರಥಮ. ಅಲ್ಲಿಂದ 
ಮುಂದೆ ಕುಕ್ಕಿಲ ಸೇಡಿಯಾಪು, ಕಾರಂತ, ಡಾ. ವಿ. ರಾಘವನ್‌, ರಾ.ಭ. 
ಹಾಸಣಗಿ, ಪ್ರೊ ಎಂ. ರಾಜಗೋಪಾಲ ಆಚಾರ್ಯ, ಡಾ. ಪಾದೇಕಲ್ಲು 
ಎಷ್ಟು ಭಟ್ಟ ಡಾ. ಚಂದ್ರಶೇಖರ ಕಂಬಾರ, ಡಾ. ಮಾಯಾ ರಾವ್‌, 
ಡಾ. ಪದ್ಮಾ ಸುಬ್ರಹ್ಮಣ್ಯಂ, ಕಪಿಲಾ ವಾತ್ಸ್ಯಾಯನ, ಡಾ. ಜಿ.ಎಸ್‌. ಹೆಗಡೆ, 
ಡಾ. ನಂಬಿಯಾರ್‌, ವಿದ್ವಾನ್‌ ವೆಂಕಟರಾಜ ಪುಣಿಂಚತ್ತಾಯ, ಶತವಧಾನಿ 
ಗಣೇಶ್‌, ಪ್ರೊಅಮೃತ ಸೋಮೇಶ್ವರ, ಡಾ. ನಾರಾಯಣ ಶೆಟ್ಟ, ಶಂಭು 
ಹೆಗ್ಡೆ, ತಾಳ್ನಜೆ ಕೃಷ್ಣ ಭಟ್ಟ ತಾಳ್ಗಜೆ ಕೇಶವ ಭಟ್‌, ಡಾ. ವಸಂತ ಭಾರದ್ದಾಜ, 
ಡಾ. ವಿಜಯನಳಿನಿ, ಡಾ. ವಸಂತ ಭಾರದ್ವಾಜ, ಡಾ. ಜಿ.ಎಸ್‌. ಭಟ್‌ ಸಾಗರ, 
ಡಾ. ಬಸವರಾಜ ಮಲಶೆಟ್ಟಿ, ಡಾ. ಹ.ಕ. ರಾಜೇಗೌಡ, ಡಾ. ಡಿ.ಕೆ. ರಾಜೇಂದ್ರ, 
ಎ. ಈಶ್ವರಯ್ಯ, ಡಾ. ಚ೦ದ್ರಶೇಖರ ದಾಮ್ಲೆ, ಡಾ. ಆನಂದ ರಾಮ ಉಪಾಧ್ಯಾಯ, 
ಡಾ. ಮೋಹನ ಕುಂಟಾರು, ಡಾ. ಪ್ರಭಾಕರ ಶಿಶಿಲ ವಿ. ವೆ೦ಕಟರಾಜ 
ಪುಣಿಂಚಿತ್ತಾಯ, ಡಾ. ರಮಾನಂದ ಬನಾರಿ ಅಲ್ಲದೆ ಇನ್ನೂ ಹಲವರನ್ನು 
ಒಳಗೊಂಡ ದೊಡ್ಡ ವಿಮರ್ಶಕರ ಪರಂಪರೆ ಇದೆ.) ಅದು ವಿಸ್ತರಿಸಬೇಕು. 
ಇಂಗ್ಲಿಷ್‌, ಹಿ೦ದಿ ಸಹಿತ ಭಾಷೆಗಳಲ್ಲಿ ಪರಿಚಯಾತ್ಮಕ ಮತ್ತು ಪ್ರೌಢವಾದ ಗ್ರಂಥಗಳು 
ಬರಬೇಕು. ಹಲವು ಉತ್ತಮ ಸಂಶೋಧನೆಗಳು ಬಂದಿದ್ದರೂ, ಯಕ್ಷಗಾನದ 
ಪ್ರಾಥಮಿಕ ವಿಷಯಗಳಾದ ಬಣ್ಣಗಾರಿಕೆ, ವೇಷಭೂಷಣ, ರಂಗವಿಧಾನಗಳ ಬಗೆಗೆ 
ವ್ಯವಸ್ಥಿತ ಸಮಗ್ರ ಕೋಶಾತ್ಮಕ ಅಧ್ಯಯನ ಆಗಿಲ್ಲ! ಇದು ಅಗತ್ಯ. 

ಯಕ್ಷಗಾನ ವಿಮರ್ಶೆ ಎಂದರೇನು? ಔಚಿತ್ಯ — ಶೈಲಿ - ಅಂಗೋಪಾಂಗ 
ಸಮತೋಲ - ಪ್ರತಿಭೆ ಈ ನಾಲ್ಕು ನೆಲೆಗಳಲ್ಲಿ, ಕಲಾ ಸ್ವರೂಪದ ಆಧಾರದಲ್ಲಿ 


27 


ಸೌಂದರ್ಯ ಮೀಮಾಂಸೆ  (ಓಿ೨5(7605) ರೂಪಿತವಾದರೆ ಮಾತ್ರ ಅದು 
ಉಪಯುಕ್ತ. ಹೊಗಳಿಕೆ - ತೆಗಳಿಕೆ, ಸರಿ - ತಪ್ಪು ಎಂಬಷ್ಟೆ ಆಗಬೇಕಾಗಿಲ್ಲವಷ್ಟೇ? 
ಶೈಲಿ ನಿಷ್ಠ, ಸೃಜನ ನಿಷ್ಠ ಮತ್ತು ಕಲೆಯನ್ನು ಅರ್ಥೈಸುವ ವಿಮರ್ಶಾ ಪಂಥ 
ಬೆಳೆಯಬೇಕು. ಇದಕ್ಕೊಂದು ಮಾದರಿ : ಡಾ. ನಂಬಿಯಾರರ ಉದ್ದಂಥ : 
ಹಿಮ್ಮೇಳ) ವಿಮರ್ಶೆ ಎಂಬುದು. 

ಯಕ್ಷಗಾನದ ಇತಿಹಾಸ ವರ್ತಮಾನದ ಉದ್ದಕ್ಕೂ ಅತ್ಯುತ್ತಮ ಮೌಖಿಕ 
ವಿಮರ್ಶಕರ ಒಂದು ದೀರ್ಫ ಪರಂಪರೆಯೇ ಇದೆ. (ಇವರು ಹೆಚ್ಚು ಬರೆದಿಲ್ಲ. 
ಆದರೆ ಶ್ರೇಷ್ಠ ಚಿಂತನ ಮಾರ್ಗದರ್ಶಕರಾಗಿದ್ದವರು. ಕಲಾ ಪ್ರಪೂರ್ಣ, 
ಆಶ್ರಯದಾತ ಕೂಡ್ಲು ಸುಬ್ರಾಯ ಶ್ಯಾನುಭಾಗರು, 1870-19459, ಪ್ರೊ. ಬಿ.ವಿ. 
ಆಚಾರ್ಯ, ದಿ. ಬೈಕಾಡಿ ವೆಂಕಟಕೃಷ್ಣ ರಾವ್‌, ದಿ. ಕಲ್ಲಾಡಿ ವಿಠಲ ಶೆಟ್ಟಿ, 
ಕಾಂದಿಲಕಾರ್‌ 2 ಜನ್‌ ಧ್ರ ಕುರಿಯ ರಾಮ ಶಾಸ್ತ್ರೀ, ದಿ. ಕೆರೆಮನೆ 
ಮಹಾಬಲ ಹೆಗಡೆ ಮೊದಲಾದವರನ್ನು ಹಲವರನ್ನು ಇಲ್ಲಿ "ನೆನಪಿ ಸಬಹುದು. 
ಉತ್ತಮ ವಿಮರ್ಶಾ ಪ್ರಜ್ಞೆಯುಳ್ಳ ನೂರಾರು ವಿಚಕ್ಷಣ ಕಲಾ ರಸಿಕರು ಹಳ್ಳಿ 
ಹಳ್ಳಿಗಳಲ್ಲಿ ಇದ್ದರು. ಇದ್ದಾರೆ. ಇರಲಿದ್ದಾರೆ. 


ತುಳು ಯಕ್ಷಗಾನ 

ಬಹುಭಾಷಿಕತೆ ಕರ್ನಾಟಕದ ಮತ್ತು ಅದರಲ್ಲೂ ಕರಾವಳಿಯ ಒಂದು 
ಹೆಗ್ಗುರುತು. ಇದು ಸಂವೇದನೆಗೆ, ಸಾಹಿತ್ಯಕ್ಕೆ ಬಹುವಿಧ ಚಿಂತನೆಗೆ ಪೂರಕ 
ಭಾಷಾ ವರಪ್ರಸಾದ. ಮುಖ್ಯವಾಗಿ ಕನ್ನಡದ ಕಲೆಯಾದ ಯಕ್ಷಗಾನದಲ್ಲಿ 
ಹೊರಟ ದೊಡ್ಡ ಕವಲು ತುಳುಭಾಷೆಯ ಯಕ್ಷಗಾನ. ಸುಮಾರು ನೂರ 
ನಲವತ್ತು ವರ್ಷಗಳ ಹಿನ್ನೆಲೆ ಉಳ್ಳ ತುಳು ಯಕ್ಷಗಾನ (ಬಾಯಾರು ಸಂಕಯ್ಯ 
ಭಾಗವತ "ತುಳು ಪಂಚವಟಿ” 1880ರ ದಶಕ) ಯಿಂದ ಆರಂಭಿಸಿ. ಪಂದುಬೆಟ್ಟು 
ವೆಂಕಟರಾಯರ ಕೋಟಿ ಚೆನ್ನಯ (1930) ಪ್ರಸಂಗದಿಂದ ದೊಡ್ಡ ಚಾಲನೆ 
ಪಡೆದು, 1950ರಿಂದ ವ್ಯಾವಸಾಯಿಕ ರಂಗಭೂಮಿಯಲ್ಲಿ ಉಬ್ಬರವಾಗಿ ಬಂದ 
ತುಳು ಯಕ್ಷಗಾನವು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ನೂರಾರು ಪ್ರಸ೦ಗಗಳ, 
ಲಕ್ಷಾಂತರ ಪ್ರದರ್ಶನಗಳ ಸರಣಿ ಸಂಪದವಾಗಿದೆ. ಇದು ತುಳು ಸಾಹಿತ್ಯ 
ಸಂಸ್ಕೃತಿ ಇತಿಹಾಸದ ದೊಡ್ಡ ಸಾಧನೆಗಳಲ್ಲಿ ಒಂದು. ತುಳುಭಾಷೆಯ 
ಸೊಬಗು, ಬನಿ, ಶಕ್ತಿ ವೈಶಿಷ್ಟ್ಯಗಳ ಬಣ್ಣ ಬೆಡಗುಗಳನ್ನು ಸೂರೆಗೊಂಡು 
ಉಣಬಡಿಸಿದೆ. ಆದರೆ, ಯಕ್ಷಗಾನದ ತೆಂಕುತಿಟ್ಟು ವೇಷ, ಅಭಿವ್ಯಕ್ತಿ ಶೈಲಿಯ 
ಉದ್ದಸ್ತ, ವಿನಾಶಕ್ಕೂ ಇದು ಕಾರಣವಾಗಿದೆ ಎಂಬುದನ್ನು ಹೇಳಲೇಬೇಕಾಗಿದೆ. 
ತುಳು ಯಕ್ಷಗಾನವನ್ನು ಮರಳಿ "ಯಕ್ಷಗಾನೀಕರಿಸುವ' ಯತ್ನವಾಗಿ ತುಳು 


28 


ಅಕಾಡೆಮಿಯು ಕಮ್ಮಟವೊಂದರ ಮೂಲಕ ವೇಷಭೂಷಣಗಳನ್ನು ರೂಪಿಸಿದೆ. 
(ವಿವಿಧ ತಜ್ಞರ ನೆರವಿನೊಂದಿಗೆ) ಆದರೆ ಅದು ಅನ್ಹಯವಾಗಿಲ್ಲ. ಸಂಶೋಧನೆ, 
ರೂಪೀಕರಣ, ಕಮ್ಮಟಗಳು ರಂಗಕ್ಕೆ ಅನ್ವಯವಾಗುವ ಆನ್ವಯಿಕತಾ ಯತ್ನಗಳು 
ಅತೀ ಅಗತ್ಯವಾಗಿವೆ. 

ತುಳುವಲ್ಲದೆ ಕೊಂಕಣಿ ಬ್ಯಾರಿ, ಮಲೆಯಾಳಂ, ಮರಾಠಿ, ಇಂಗ್ಲಿಷ್‌, 
ಹಿಂದಿ, ಚಿತ್ಪಾವನಿ, ಕರ್ದಾಡಾ, ಅರೆಭಾಷೆ, ಹವ್ಯಕ, ಕೋಟ ಭಾಷೆಗಳಲ್ಲಿ 
ಯಕ್ಷಗಾನ ಪ್ರಯೋಗಗಳಾಗಿವೆ. ಕೆನಡಾದ ಮೂಲನಿವಾಸಿಗಳ ಕಥೆಯೊಂದನ್ನು 
ಆಧರಿಸಿ ಇಂಗ್ಲಿಷ್‌ ಮತ್ತು ಕನ್ನಡದಲ್ಲಿ ಪ್ರಸಂಗ ರಚನೆಯ ಪ್ರಯತ್ನ ನಡೆದಿದೆ. 

ಪ್ರಸಂಗ ರಚನೆಯಲ್ಲಿ ಪುರಾಣಕ್ಕೆ ನೂತನವಾದ ಪುರಾ-ನವದ ಅರ್ಥ 
ನೀಡುವ ಪ್ರಸ೦ಗಗಳೂ, ಪ್ರಸ೦ಗ ಮಹಾಕಾವ್ಯಗಳೂ ಬಂದಿವೆ. 

ಆಕೃತಿ-ಆಶಯ ಸಂಬಂಧವನ್ನು ಗಮನಿಸಿ ರಚನೆಗಳು ಬಂದಿವೆ. (ಮುಲ್ಕಿ 
ವೆಂಕಣ್ಣ, ಮಂಜಮ್ಮ ಮುದ್ದಣ ಕವಿ, ಹಲಸಿನಹಳ್ಳಿ ಶಾಸ್ತ್ರೀ, ಪ್ರೊ. ಅಮೃತ, 
ಹೊಸ್ತೋಟ, ನಂಬಿಯಾರ್‌, ಪೂಂಜ, ಭಾರದ್ವಾಜ, ಡಿ.ಎಸ್‌. ಶ್ರೀಧರ, 
ಅನಂತರಾಮ ಬಂಗಾಡಿ, ಚಂದ್ರಶೇಖರ ಶೆಟ್ಟಿ ಕಂದಾವರ ರಘುರಾಮ ಶೆಟ್ಟಿ 
ಮೊದಲಾದವರ ಕೃತಿಗಳು) 

ಪ್ರಸಂಗ - ಪ್ರಯೋಗ ಸಂಬಂಧವಾಗಿ ಇನ್ನೂ ಹೊಸ ಯೋಚನೆಗಳು 
ಸಾಧ್ಯ. 
ಉತ್ಸಾಹದ ಸಾಂಕರ್ಯ 

ಯಕ್ಷಗಾನಕ್ಕೆ "ಹೊಸತನ' ಆಕರ್ಷಣೆ ತರುವ ಉತ್ಸಾಹದಲ್ಲಿ ನಾವು 
ದೇವಾಲಯದ ಜಾತ್ರೆ, ಜನಪ್ರಿಯ ನಾಟಕರಂಗ, ಚಿತ್ರರಂಗ, ವಿವಿಧ ನೃತ್ಯ 
ಪದ್ಧತಿಗಳಿಂದ, ಮದುವೆ ಮಂಟಪ, ಫ್ಯಾನ್ಸಿಸ್ಫೋರ್‌, ದುರುಸು ಸುಡುಮದ್ದು, 
ಜವಳಿ ಅಂಗಡಿ, ಸಿನಿಮಾ, ಲೈವ್‌ಶೋ, ಎಲ್ಲದರಿಂದ ತಂದು ಅತ್ಯುತ್ಸಾಹದಿಂದ 
ಮಿಶ್ರಣ, ಸಂಕರ ಮಾಡಿದ್ದೇವೆ. ಉತ್ತರ ಕನ್ನಡದಿಂದ ಬಂದ ಪಧಾಭಿನಯ, 
ಚಿತ್ರಾಭಿನಯಗಳನ್ನು ಸರಿಯಾದ ಅರಿವಿಲ್ಲದೆ ಪ್ರತಿ ಮಾಡಿ ವಿಕಾರಗಳಾಗಿವೆ. 
ಪುನರಾವರ್ತನೆ, ತಾಳ ಲಯ, ಗಾನ ಲಯ, ಛಂದೋಲಯ, ಅರ್ಥಲಯ, 
ಉಚ್ಚಾರಗಳ ಖಚಿತ ಕಲ್ಪನೆ ಇಲ್ಲದ ಗಾಯನ ವಿಸ್ತಾರ - "ಗಾನವೈಭವ'(9), 
ನೃತ್ಯ ವಿಸ್ತಾರ, ರಂಜಕ ಅಪ್ರಾಸಂಗಿಕ ಹಾಸ್ಯ, ನಿಶ್ಚಿತ ವಿನ್ಯಾಸ(0861೧)ಗಳ 
ಕುಣಿತಗಳ ಎಲ್ಲೆಲ್ಲೂ ಸಲ್ಲದ ಸೊಬಗುಗಳು ಸೇರಿವೆ. ಒಮ್ಮೆ ಸಾವರಿಸಿ, ನೋಡಿ, 
ನಿರ್ದಾಕ್ಷಿಣ್ಯವಾಗಿ ವಿವೇಚಿಸಿ, ಸ೦ಕರಗಳನ್ನು ಕತ್ತರಿಸಿ, ಕಲಾಶಂಕರಗಳನ್ನು 
ಅಳವಡಿಸಲೇಬೇಕಾಗಿದೆ. ಇನ್ನೂ ಕಾಲ ಮಿಂಚಿಲ್ಲ. 


29 


`ಯಾರು ಸರಿ' ಎಂಬುದಲ್ಲ "ಯಾವುದು ಸರಿ' ಎಂದು ಸಂಸ್ಕೃತಿ ನಿಷ್ಠರಾಗಿ 
ವಿಮರ್ಶಿಸೋಣ. ಯಕ್ಷಗಾನದ ಚೌಕಿ, ಬಣ್ಣದಮನೆ ಮತ್ತು ಕಲಾ ವಲಯದಲ್ಲಿ 
ಮಾತನಾಡುವ ಹಾಗೆ ಎಲ್ಲ ಭಾಷೆಗಳಲ್ಲಿ ಸಂವಾದ ಮಾಡೋಣ. ಕಲೆಯ 
ಸರ್ವಾಂಗೀಣ ಉನ್ನತಿಗಾಗಿ ನಮ್ಮ ನಮ್ಮ ಕೊಡುಗೆ ತನು-ಮನ-ಧನ-ಗುಣ 
-ವಿದ್ಯೆ - ಚಿಂತನೆ ನೀಡೋಣ. ಎಲ್ಲರೂ ಬನ್ನಿ. ಸಹಕರಿಸಿ. 


ರಂಗ ಪರಿಷ್ಕಾರ 

ಸದ್ಯ ಇರುವಂತೆ ನಮ್ಮ ರಂಗಸ್ಥಳ, ಅದರ ರಚನೆ, ವಿಭಾಗ, ಆಸನ 
ಸ್ವರೂಪಗಳು ಹಿಮ್ಮೇಳ ಉಡುಪು ಅಸಮರ್ಪಕವಾಗಿವೆ. ಧ್ದನಿ, ಬೆಳಕುಗಳು 
ಢಾಳಾಗಿ ೬0೮೮ ಆಗಿ ಭೀಕರವೆ ಆಗಿವೆ. ಯಾವುದೇ ಪ್ರಬುದ್ಧ ರಂಗವ್ಯವಸ್ಥೆ 
ಇವನ್ನು ಒಪ್ಪುವಂತಿಲ್ಲ. ಮಾತ್ರವಲ್ಲ ಈಗ ಇರುವ ಅತಿ ತೀವ್ರವಾದ ಧ್ವನಿ, 
ಶಬ್ದ, ಬೆಳಕು ಇವು ಕಲಾವಿದರ, ಪ್ರೇಕ್ಷಕರ ಆರೋಗ್ಯಕ್ಕೂ ಹಾನಿಕರ. ಪರಿಸರ 
ಮಾಲಿನ್ಯಕಾರಕ ಕೂಡ. ರಂಗರಚನೆಗಳಲ್ಲಿ ತುಂಬ ಒಳ್ಳೆಯ ವ್ಯವಸ್ಥೆಗಳು ಈಗ 
ಬಂದಿವೆ. ಯಕ್ಷಗಾನ ರಂಗಕ್ಕೆ ಒಪ್ಪುವ, ಒ೦ದು ಸಮಗ್ರ ರಂಗ-ರೂಪ-ಪೀಠ - 
ಆಕಾರ-ಧ್ದನಿ-ಬೆಳಕು-ಚೌಕಿ-ವ್ಯವಸ್ಥೆಯನ್ನು ತಜ್ಞರ ನೇತೃತ್ವದಲ್ಲಿ ರೂಪಿಸಿ, ಎಲ್ಲರ 
ಮನವೊಲಿಸಿ ಅಳವಡಿಸಬೇಕು. ಇದರಲ್ಲಿ ಕಲಾವಿದರ - ಯಜಮಾನರ ಪಾತ್ರ 
ಮುಖ್ಯವಾದುದು. ಸ್ವರದ ಬಗೆಗೆ ನಾವು ಬೊಬ್ಬೆಯ ಸಂಸ್ಕೃತಿಯಿಂದ ನಾದದ 
ಸಂಸ್ಕೃತಿಯ ಕಡೆಗೆ - Noice culture ನಿಂದ 1೪೦1೦6 culture ಗೆ ಸಾಗಬೇಕು. 


ಹುನಾರಚನೆ 

ಕಾರಣಾಂತರದಿಂದ ವಿರೂಪಗೊಂಡ ಶೈಲಿ ಸ್ವರೂಪದಿಂದ ದೂರವಾಗಿ, 
ಅನಿಶ್ಚಿತವಾದ ವೇಷಗಳ (ಉದಾ: ಶಿವ, ದ್ರೋಣ, ವನವಾಸದ ರಾಮ ಲಕ್ಷ್ಮಣ, 
ಪರಶುರಾಮ, ಮಾಗಧ, ಅಜ್ಞಾತವಾಸದ ಪಾಂಡವರು ಪುರಾಣ - ಕೆಲವು 
ನೂತನ ಪೌರಾಣಿಕ ಕಥಾನಕಗಳ ಪಾತ್ರಗಳು ಇತ್ಯಾದಿ) ಸಮಗ್ರ ಶೈಲಿಯುಕ್ತ 
ಪುನಾರಚನೆ ಆಗಬೇಕು. ಹೀಗೆಯೇ ಉಳಿದ ಕಲಾ ಅಂಗೋಪಾಂಗ ವಿಭಾಗಗಳಲ್ಲಿ 
ಕೂಡ ಪುನಾರಚನೆ ಪರಿಶೀಲನಾರ್ಹ. ಇದು ಕಷ್ಟದ ಕೆಲಸವಾಗದು. ಇದಕ್ಕೆ 
ಬೇಕಾದ ಪ್ರತಿಭೆ ಸಾಮರ್ಥ್ಯಗಳು ನಮ್ಮಲ್ಲಿ ಇವೆ. "ಸುದರಿಕೆ ವೇಷ" (ಸಾಂದರ್ಭಿಕ 
ಉಪಪಾತ್ರ)ಗಳಿಗೂ ಯಕ್ಷಗಾನದ ಸಾಂಕೇತಿಕ ಸ್ವರೂಪ ಇದ್ದೇ ಇರಬೇಕು. 


ಸೀವೇಷ 


೨ 
ಒಂದು ಕಾಲದಲ್ಲಿ (ಬಹಳ ಹಿಂದೆ) ಶೈಲಿಬದ್ಧವಾಗಿ, ಪುರುಷವೇಷಗಳ 


30 


ವೈಭವಕ್ಕೆ ಅನುರೂಪ (17 harmony, matching) ಆಗಿದ್ದು ಮುಂದೆ 1950ರ 
ವರೆಗೂ ತೀರ ಸಾಮಾನ್ಯ ಸಮಕಾಲೀನ ಹೆಂಗಸಿನಂತೆ ಆಗಿದ್ದ ಸ್ತೀವೇಷವು 
ಆ ಬಳಿಕ ಅನುರೂಪವಾಗುತ್ತ ಬಂತು. ಕೆ.ಕೆ. ಹೆಬ್ಬಾರ - ಕಾರಂತರಿಂದ 
ಆರಂಭವಾಗಿ, ಹಲವರು ಚಿಂತಕರ ಸಕ್ರಿಯವಾದ ಯೋಜನೆಯಿಂದ ಹಲವು 
ಸುಂದರ ಶಿರೋಭೂಷಣ, ಆಭರಣ, ಸೊಂಟದ ಪಟ್ಟಿಗಳು ರಚಿತವಾಗಿವೆ. 
ಇದು ಅಭಿನಂದನೀಯ. ಆದರೆ - ಈಗ “ಆಭರಣ ಪ್ರಾಚೀನ ಸೀರೆ, ರವಿಕೆ 
ಮಾಡರ್ನ್‌! ಎಂಬಂತೆ ಆಗಿದೆ! ಕೆಲವು ನೃತ್ಯ, ಚಲನೆಗಳೂ ರಂಗ - ಶೈಲಿಗೆ 
ಸೂಕ್ತವಾಗಿ ಇಲ್ಲ. ಇದರ ಸುವ್ಯವಸ್ಥೀಕರಣವು ತುರ್ತಿನ ಕೆಲಸ. 


ನಿರ್ದೇಶನ ವ್ಯವಸ್ಥೆ 

“ಭಾಗವತನೇ ಯಕ್ಷಗಾನದ ನಿದ್ದೇಶಕ' ಎಂಬುದು ಸೀಮಿತ ಸತ್ಯ. 
ಭಾಗವತನೂ, ಪರಂಪರೆಯೂ, ಯಜಮಾನನೂ, ಕಲಾವಿದನೂ ಸೇರಿ ಒಂದು 
ಸ್ಥೂಲ ಮಾರ್ಗ ನಿರ್ವಾಹಕರು, ನಿದ್ದೇಶನ ಎಂದರೆ, ನಾಟಕ (ಪ್ರಸಂಗ) ಅದರ 
ಪ್ರಸ್ತುತಿ-ಅರ್ಥೈಸುವಿಕೆ-ಮಾತು-ಅಭಿನಯ-ರಂಗವಿನ್ಮಾಸ-ಧ್ದನಿ ಬೆಳಕು-ದೃಶ್ಯ 
ವಿಧಾನ ಎಲ್ಲ ಸೇರಿದ ಕೃತಿ ನಿರ್ಮಾಣದ ಕೃತ್ಯ, ಸಂಪತ್ತು ಸೃಷ್ಟಿ. ಯಕ್ಷಗಾನಕ್ಕೆ 
ಒಂದು ಶೈಲಿ ನಿಷ್ಠೆ ಯಕ್ಷಗಾನದ ಜ್ಞಾನ-ಪ್ರೀತಿ - ಸಾಮರ್ಥ್ಯವುಳ್ಳ ಸ್ಥೂಲವಾದ 
ನಿರ್ದೇಶನ "ವವಸ್ಥೆ ಬೇಕು. ಮೇಳಕ್ಕೂ ಬೇಕು. ಬಿಡಿ ಪ್ರದರ್ಶನಗಳಿಗೂ' ಬೇಕು. 
ಸೂಕ್ತ ಬ ಸಮಾಲೋಚನೆಯೆಂಬುದು ಅದರ ಆರಂಭ-ಅನ್ವಯ ಆಗಬೇಕು. 
ಪರಂಪರೆಯ ಸಮೃದ್ಧಿಯಿಂದಾಗಿ ಅವ್ಯವಸ್ಥೆಯೇ ಪರಂಪರೆ ಎಂದಾಗಬಾರದು. 


ಕಲಾವಿದರ ಕಲ್ಯಾಣ ಕಾರ್ಯಕ್ರಮ 

ಯಕ್ಷಗಾನ ಕಲಾವಿದರು - ಸಿಬ್ಬಂದಿಗಳು ಒಂದು ಕಡೆ ಗೌರವಾರ್ಹ 
ಕಲಾಕಾರರು. ಇನ್ನೊಂದೆಡೆ ಅಂಶಕಾಲಿಕ ಉದ್ಯೋಗಿಗಳು (Part times 
employees) ಇದು ವಾಸ್ತವ. ಇವರ ಸ್ಥಿತಿ ಹಿಂದಿನ ಕಡುಕಷ್ಟದ ದಿನಗಳಿಗಿಂತ 
ಅದೆಷ್ಟೋ ಸುಧಾರಿಸಿದೆ. ಆದರೂ ಸುಧಾರಣೆಗೆ ಅವಕಾಶ ಇದೆ. ಈಗಾಗಲೇ 
ಹೇಳಿದ ಉಡುಪಿಯ ಯಕ್ಷಗಾನ ಕಲಾರಂಗದ ಜತೆ, ಈ ಕಾರ್ಯದಲ್ಲಿ 
ಮತ್ತೊಂದು ದೊಡ್ಡ ವ್ಯವಸ್ಥೆ ಕಾರ್ಯನಿರತವಾಗಿದೆ. ಓರ್ವ ಕಲಾವಿದನ 
ಜನಪ್ರಿಯತೆಯ ಆಧಾರದಲ್ಲಿ ಹುಟ್ಟ, ಜನಪ್ರಿಯವಾಗಿ, ಅದಕ್ಕೆ ಹರಿದು ಬಂದ 
ನೆರವು ಒಂದು ವಿಸ್ಮಯವಾಗಿದೆ. ಮಂಗಳೂರಿನ ಯಕ್ಷಧ್ರುವ ಪಟ್ಟ ಫೌಂಡೇಶನ್‌ 
(ಸ್ಥಾಪಕಾಧ್ಯಕ್ಷ: ಭಾಗವತ ಪಟ್ಟ ಸತೀಶ ಶೆಟ್ಟಿ. ಕಳೆದ ಒಂದು ದಶಕದಲ್ಲಿ 
ಪ್ರದರ್ಶನ - ಉತ್ಸವ, ಕಲಾವಿದರ ಕಲ್ಯಾಣ, ಗೃಹ ನಿರ್ಮಾಣ, ಆಪತ್‌ 


31 


ಸಹಾಯಗಳಲ್ಲಿ ಎಂಟು ಕೋಟಿ ರೂಪಾಯಿಗಳನ್ನೂ ನೀಡಿ. ಒಂದು ಮಾದರಿ, 
ಆದರ್ಶವನ್ನು ಸ್ಥಾಪಿಸಿದೆ. ಪ್ರತಿಷ್ಠಾನಕ್ಕೆ ಸರ್ವ ಶುಭವನ್ನು ಕೋರುತ್ತೇನೆ. 

ಕೆಲವು ವ್ಯವಸಾಯಿ ಮೇಳಗಳು ಕೂಡ (ಶ್ರೀಧರ್ಮಸ್ಥಳ, ಶ್ರೀ ಕಟೀಲು 
ಮತ್ತು ಇತರ ಕ್ಷೇತ್ರಗಳ ಮೇಳಗಳು) ವಿಮೆ, ಪಿ.ಎಫ್‌. ಮಳೆಗಾಲದ ಸ೦ಬಳ, 
ವೈದ್ಯಕೀಯ ಸಹಾಯ ಮುಂತಾದ ಯೋಜನೆಗಳನ್ನು ನಡೆಸುತ್ತಿವೆ. (ಹಲವು 
ಕಲಾಪ್ರೇಮಿ ಸಂಘ ಸಂಸ್ಥೆಗಳೂ, ಹಲವು ದಾನಿಗಳೂ, ವ್ಯಕ್ತಿಶಃ ಕಲಾವಿದರಿಗೆ 
ನೆರವು ನೀಡುತ್ತಿದ್ದಾರೆ.) ಸಾರ್ವತ್ರಿಕವಾದ ಕಲ್ಯಾಣ ಯೋಜನೆಗೆ ಜಾಗ್ರತೆಯಿಂದ 
ರೂಪಿಸಿದ ವಾಸ್ತವವಾದಿ ಸಂಹಿತೆಯೊಂದು ಒಪ್ಪಂದದಿಂದ ಜಾರಿಗೆ ಬರಬೇಕು. 
ಕಲಾಪೋಷಕ ಸಿಟಿ. ಶ್ಯಾಮ ಭಟ್ಟರ ನೇತೃತ್ವದಲ್ಲಿ ಇದಕ್ಕೊಂದು ಯೋಜನಾ 
ಸಮಿತಿ ಮಾಡಬಹುದಾಗಿದೆ. 


ಯಜಮಾನನ ಹೊರೆ, ಹೊಣೆ 
ಯಕ್ಷಗಾನ ಮೇಳಗಳ "ಯಜಮಾನಿಕೆ' (ಗುತ್ತಿಗೆದಾರ ಸಂಘಟಕ - 
ವ್ಯವಸ್ಥಾಪಕ, ಮಧ್ಯವರ್ತಿ ಅಥವಾ ಸ್ವತಂತ್ರ) ಯು ಒಂದು ಸೂಕ್ಷ್ಮವಾದ ಸ್ಥಾನ. 
ಒಂದೆಡೆ ನಾಯಕತ್ವ, ಅರ್ಥ, ಗೌರವ, ಇನ್ನೊಂದೆಡೆ ನಿತ್ಯ ಅಲೆದಾಟದ, ವಿವಿಧ 
ಮೇಳದ, ವಿವಿಧ ಸ್ವಭಾವಗಳ ಕಲಾವಿದರ, ಸಿಬ್ಬಂದಿಗಳ ವ್ಯವಸ್ಥೆಯ ಆಡಳಿತ. 
ನಿತ್ಯ ಸಮತ್‌. “ಯಜಮಾನರಿಗೂ ಸಮಸ್ಯೆಗಳಿವೆ. ಅದನ್ನು ಹೇಳಿದರೂ 
ಸಮಸ್ಯೆ ಆಗುತ್ತದೆ!” (ಶ್ರೀ ಡಿ. ವೀರೇಂದ್ರ ಹೆಗ್ಗಡೆಯವರ ಒಂದು ಮಾತು) 
ಹಾಗೆಯೇ ಸದ್ಯಕ್ಕೆ ಅವರ ಹೊಣೆಗಾರಿಕೆಯ ಬಗೆಗೂ ಯೋಚಿಸಬೇಕು. 
ಶತಮಾನಗಳ ಇತಿಹಾಸವುಳ್ಳ ಒಂದು ಕಲಾರೂಪವನ್ನು ತಮ್ಮ ವ್ಯವಸಾಯವಾಗಿ 
ಅವರು ಸ್ವೀಕರಿಸಿದ್ದಾರೆ. ಕಲಾ ರಕ್ಷಣೆ ಅವರ ಹೊಣೆ. ಪರಿಜ್ಞಾನವೂ ಮುಖ್ಯ 
ಈಗ ಯಕ್ಷಗಾನ ರಂಗಸ್ಥಳವು ಕೆಲವೊಮ್ಮೆ ಯಾರ ಹಿಡಿತವೂ ಇಲ್ಲದಂತೆ 
ಕಾಣುವುದಿದೆ. ಭಾಗವತನ ಹಿಡಿತ, ಯಜಮಾನನ ಹಿಡಿತ ಸಡಿಲಾಗಿದೆ. ಇದನ್ನು 
ಸೌಹಾರ್ದ ಪ್ರೀತಿಗಳಿಂದ ಮರಳಿ ಸ್ಥಾಪಿಸಬೇಕು. ಮೇಳಗಳನ್ನು ನಡೆಸುವ, 
ಅದರಿಂದ ಗಳಿಸುವ ದೇವಾಲಯಗಳಿಗೂ ದೊಡ್ಡ ಹೊಣೆ ಇದೆ. ಅವರು 
ಕಲಾನೀತಿ (ಗ: Poly) ಹೊಂದಬೇಕು. ಸರಕಾರ, ಅಕಾಡಮಿಗಳು ಅದಕ್ಕೆ 
ಪ್ರೇರಣೆ ನೀಡಬೇಕು. ಒ೦ದು ಮಾತು ಸ್ಪಷ್ಟವಾಗಿ ಹೇಳಿದರೆ ತಪ್ಪೆಣಿಸಬೇಡಿ. 
“ಯಜಮಾನರೇ ನಿಮ್ಮ ಸ್ಥಾನ ಬಹಳ ಗೌರವ ಮತ್ತು ಜವಾಬ್ದಾರಿಯುಳ್ಳದ್ದು. 
ಎಚ್ಚೆತ್ತುಕೊಳ್ಳಿ. ಜವಾಬ್ದಾರಿ ಹೆಚ್ಚು ವಹಿಸಿ. ಕಲಾ ಸಂರಕ್ಷಣೆ ಮಾಡಿರಿ. ಇಲ್ಲವಾದರೆ 
ಅದ್ಭುತವಾದ ಒಂದು ಕಲಾ ಸಂಪತ್ತಿನ ವಿರೂಪಕ್ಕೆ ಮುಖ್ಯ ಕಾರಣರಾಗುತ್ತೀರಿ. 
ಕಲಾವಿದರು ಕಲೆಯ ಬಗ್ಗೆ ಹೆಮ್ಮೆಪಟ್ಟು ಜಾಗೃತರಾಗಿರಿ. ದೇವಳಗಳ ಪ್ರಮುಖರು 


32 


ಪ್ರಜ್ಞಾಪೂರ್ವಕವಾಗಿ ಸಕ್ರಿಯರಾಗಿರಿ. ಖಚಿತವಾದ ಗುಣಮಟ್ಟ ನೀಡಿಕೆ - 
Quality contol ಬಗೆಗೆ ಗಮನ ನೀಡಿರಿ. ಆತ್ಮೀಯ ವ್ಯವಸ್ಥೆ ಮಾಡಿರಿ ಎಂದು 
ಸ್ನೇಹದ ವಿನಂತಿ. ಇದು ರಸಿಕನ ಹಕ್ಕು. 

ಕೆಲವು ದೇವಾಲಯಗಳ ಮೇಳಗಳ ಹರಕೆ ಆಟಗಳು ಮುಂದಿನ ಹಲವು 
ವರ್ಷಗಳಿಗೆ ಮೀಸಲು ಬುಕ್ಕಿಂಗ್‌ ಆಗಿವೆ ಎಂಬುದು ನಾವು ಸಾಂಸ್ಕೃತಿಕವಾಗಿ 
ಹೆಮ್ಮೆ ಪಡುವ ವಿಷಯವಾದರೂ ಇದರಲ್ಲಿ ಎಚ್ಚರ ವಹಿಸಬೇಕಾದ ವಿಷಯವಿದೆ. 
ಖಚಿತ ಮಾರುಕಟ್ಟೆ (uarenteed Markets) ಎ೦ಬುದು ಭದ್ರತೆ ಹೌದು. ಆದರೆ 
ಗುಣಮಟ್ಟದ ಬಗ್ಗೆ ಅಲಕ್ಷ್ಯ ಮತ್ತು ಕಲಾ ಭವಿಷ್ಯಕ್ಕೆ ಅಪಾಯಕಾರಿ ಕೂಡ ಹೌದು. 


ಕಾಲಮಿತಿ 

ಸಾಮಾಜಿಕ ಸಾಂಸ್ಕೃತಿಕ ಪರಿವರ್ತನೆಗಳಿಂದಾಗಿ ಕಲೆಗಳ ಸಂಘಟನೆಯಲ್ಲಿ 
ಬದಲಾವಣೆಗಳು ಆಗುವುದು ಸಹಜ ಮತ್ತು ಅಪೇಕ್ಷಿತ. ಇಡಿಯ ರಾತ್ರಿ 
ಕಾಲ ನಡೆಯುತ್ತಿದ್ದ ಆಟ, ತಾಳಮದ್ದಳೆಗಳು ಈಗ ಮಿತ ಅವಧಿಯಲ್ಲಿ 
ಪ್ರದರ್ಶಿತವಾಗಬೇಕಾದುದು ಅಗತ್ಯ. ಇದು ಕಾಲದ ಕರೆ. ಅದನ್ನು ನಿರ್ಲಕ್ಷಿಸುವ 
ಕಲೆಯು ಕಾಲಗರ್ಭವನ್ನು ಸೇರಬೇಕಾಗುತ್ತದೆ. ಯಕ್ಷಗಾನವು ಬಹುಶಃ ಪ್ರಾರಂಭ 
ಕಾಲದಲ್ಲಿ ದೇವಾಲಯದ ಸೇವೆಯಾಗಿ ಕಾಲಮಿತಿಯಲ್ಲಿ ಪ್ರದರ್ಶಿತವಾಗಿದ್ದುದು. 
ಮುಂದೆ ಅದು ವಿಸ್ತರಿಸಿತು. ಈಗ ಮರಳಿ ತುಸು ಸಂಕ್ಷೇಪವಾಗುತ್ತಿದೆ. ಎಲ್ಲ 
ಪ್ರಕಾರಗಳಲ್ಲೂ, ಕ್ರಿಕೆಟ್‌ನಂತಹ ಕ್ರೀಡೆಗಳಲ್ಲೂ ಇದು ಆಗಿದೆ. ಕಳೆದ ಮೂರು 
ದಶಕಗಳ ಪರಿವರ್ತನಾ ಪರ್ವ ನೂರು ಕಾಲ ಓಟವಾಗಿದೆ. ಇದನ್ನು 
ಅವಕಾಶವಾಗಿ, ಒಂದು ಆಹ್ವಾನವಾಗಿ ಸ್ಟೀಕರಿಸಿ, ಮುಂದುವರಿಯೋಣ. 
ಕಾಲಮಿತಿ ಎಂದರೆ ಇಡಿ ರಾತ್ರಿಯ ಆಟವನ್ನು ಓಡಿಸಿ ತುಂಡು ಜೋಡಣೆ 
ಹೊಂದಿಸಿ ನಾಲ್ಕು ಗಂಟೆಯಲ್ಲಿ ಪ್ರದರ್ಶಿಸುವುದಲ್ಲ. ಪ್ರಸಂಗವನ್ನು ಸೂಕ್ಷವಾಗಿ 
ಸಂಪಾದಿಸಿ (661೧0) ಕಲಾತ್ಮಕವಾಗಿ ಹೊಂದಿಸಿ ನೀಡುವುದು. 

ಕಾಲಮಿತಿಯು  ಕಲಾಮಿತಿಯಲ್ಲ. ಕಲಾಭಿವೃದ್ಧಿಗೆ,, ಗುಣಮಟ್ಟದ 
ಉನ್ನತೀಕರಣಕ್ಕೆ ಪೂರಕ. ಕಲಾವಿದರ ಆರೋಗ್ಯ ಸೌಕರ್ಯಕ್ಕೆ ಪೋಷಕ, ನಿರ್ಬೇಶಿತ 
ವ್ಯವಸ್ಥೆಗೆ ಸೂಕ್ತವಾದುದು. ಕಲಾ ವಿಸ್ತರಣೆಗೆ, ಸೀಮೋಲ್ಲಂಘನೆಗೆ ಪ್ರೇರಕ. 

ಪ್ರದರ್ಶನ ಕಲೆಯಲ್ಲಾಗುವ ಯಾವುದೇ ಸುಧಾರಣೆಯು ಈ 
ಮಾನದಂಡಗಳಿಗೆ ಹೊಂದಿ, ಪೋಷಕವಾಗಿ ಇರಬೇಕು. 

1. ಕಲೆಯ ಶೈಲಿಯು ಸಂರಕ್ಷಣೆ 

2. ಕಲಾತ್ಮಕ ಗುಣಮಟ್ಟ ಅಭಿವೃದ್ಧಿ 

3. ಕಲಾವಿದರ ಆರೋಗ್ಯ, ಸೌಕರ್ಯ 


33 


4. ಆಧುನಿಕತೆಯ ವ್ಯವಸ್ಥಿತವಾದ ಅಳವಡಿಕೆ 
5. ಪ್ರೇಕ್ಷಕರ ಸೌಕರ್ಯ ನಿರೀಕ್ಷೆ 


ಅಸಮೋತಲ 

ಯಕ್ಷಗಾನದಲ್ಲಿ (ಮತ್ತು ಆ ಬಗೆಯ, ವಿಶೇಷತಃ ಸ್ಥೂಲವಾದ ನಿಯಂತ್ರಣ 
ಮಾತ್ರ ಇದ್ದು, ಪಾರಂಪರಿಕ ಸ್ವಾತಂತ್ರ್ಯವೇ ಅದರ ರೂಪವಾಗಿರುವ 
ಕಲೆಗಳಲ್ಲಿ) ಒಟ್ಟು ಎಲ್ಲ ಸಮಸ್ಯೆಗಳನ್ನು ಒಂದೇ ಶಬ್ದದಲ್ಲಿ ಹೇಳುವುದಾದರೆ 
- ಅಸಮತೋಲನ ಎನ್ನಬಹುದು. 

ಹಿಮ್ಮೇಳ ಮುಮ್ಮೇಳ ಅಸಮತೋಲ (ಹೊಂದಾಣಿಕೆಯ ಅಭಾವ, ಇದು 
ಉದ್ದೇಶಪೂರ್ವಕ ಅಲ್ಲದಿರಬಹುದು), ವೇಷ ವಿಧಾನದ ಅಸಮತೋಲನ, 
ಶಿಸ್ತು ಮತ್ತು ಸ್ವಾತಂತ್ರ್ಯದ ವಿಸ್ತಾರವಾದ, ಆಶುಭಾಷಣದ ಅರ್ಥಗಾರಿಕೆಯಲ್ಲಿ 
ಸಂವಾದದ ಮತ್ತು ಸಮಯ ಪಾಲನೆಯ ಅಸಮತೋಲ, ದೃಶ್ಯ ಸನ್ನಿವೇಶಗಳ 
ವಿಭಾಗ ಅಸಮತೋಲ - ಹೀಗೆ ಹೇಳುತ್ತ ಹೋಗಬಹುದು. ಇವುಗಳಿಗೆ 
ಸ್ಥೂಲವಾದ ಸಾಮಾನ್ಯ ಒಪ್ಪಂದದ ರೂಪದ ನಿದ್ದೇಶನವೊಂದೆ ಪರಿಹಾರ. 
ಇದಿಲ್ಲದೆ ನಾವು ಇದನ್ನು "ಮಹಾನ್‌ ಕಲೆ' ಎಂದು ಹೆಮ್ಮೆಪಡಲಾರೆವು. 
ಇದಕ್ಕೆ ಕಲಾವಿದ, ಪೋಷಕ, ರಂಗತಜ್ಞರ ಬುದ್ಧಿ ಮತ್ತು ಶ್ರಮದ ಕೊಡುಗೆ. 
ಖಚಿತ ಬದ್ಧತೆ ಅಪೇಕ್ಷಿತ. ಇದಕ್ಕೆ "ಯಕ್ಷಗಾನದ ಪುನಸ್ಪಂಧಾನ - ಮರು 
ಯಕ್ಷಗಾನವಾಗಿಸುವಿಕೆ' - ಸೂತ್ರವಾಗಬೇಕು. ಯಕ್ಷಗಾನದ ರೂಪ ವೇಷ - 
ಅಭಿವ್ಯಕ್ತಿ ವಿಧಾನ. ಅಭಿನಯ ಸಿದ್ಧಾಂತ(Acting Theory)ಗಳನ್ನು ಕಾಪಾಡಿ, 
ಹೊಳಪು ನೀಡಿ, ಒಪ್ಪವಿಟ್ಟು ಒಪ್ಪಿಸುವ ಕಾಯಕ ಅದು. 


ತಾಳಮದ್ದಳೆ 

ನಿತ್ಯದ ಉಡುಪಿನಲ್ಲಿ, ಹಾಡು ಮಾತುಗಳಿಂದ ಪುರಾಣ ಮೂಲೋಕವನ್ನು 
ಸೃಜಿಸುವ ತಾಳಮದ್ದಳೆ, ಒಂದು ವಿಶ್ವವಿಸ್ಮಯವಾಗಿದೆ. ಇದು ಕನ್ನಡ ವಾಜ್ಯಯ 
ಶಾರದೆಯ ಲೀಲಾ ವಿಲಾಸ. ಜಗತ್ತಿನ ಶ್ರೇಷ್ಠ ಮೌಖಿಕ ಕಲೆಗಳಲ್ಲಿ ಒಂದು. ಅತ್ಯಂತ 
ಸರಳ, ರಿಕ್ತ ಶ್ರೀಮಂತ ರಂಗಭೂಮಿ. ಆರೆಂಟು ಗಂಟೆಗಳ ಬರಿಯ ಹಾಡು 
ಮಾತಿನಿಂದ ಜನರನ್ನು ಹಿಡಿದಿಡುವ ಈ ಕಲೆಯ ಸಾಮರ್ಥ್ಯ ಶೈಲಿ, ಸಂಪತ್ತು 
ದ್ಯಾವಾ ಪೃಥ್ವೀ, ನೆಲ ಮುಗಿಲುಗಳ ಸಂಧಾನದ ಸೊಬಗು. ಇದು ಕನ್ನಡದ ಮತ್ತು 
ಭಾರತದ ಮೌಖಕ ಸಾಹಿತ್ಯ ನಾಟಕ ಸಂಕಥನಗಳಲ್ಲಿ ಪುರಾಣ ಮರುಸೃಷ್ಟಿಯ 
ಒಂದು ಉತ್ತುಂಗ ಶೃಂಗ. ಪ್ರಸಂಗದ ಪದ್ಯಗಳನ್ನು ಸ್ಥೂಲವಾಗಿ ಆಧರಿಸಿ 
ಅರ್ಥಧಾರಿಗಳು ಬೆಳೆಸುವ ಆಶು ಸಂವಾದವು - ಪ್ರತಿ ಪಂಪ, ಕುಮಾರವ್ಯಾಸ, 


34 


ಭೈರವಪ್ಪರಂತೆ ಇದೆ. ಸರ್ವಸ್ತಾರ ಮಿಲನದ ಭಾರತೀಯತೆಯ ವಾಗ್ರೂಪ ಅದು. 
ಈ ಕಲಾರೂಪದ ಶ್ರೇಷ್ಠ ಪ್ರತಿನಿಧಿ ಎನಿಸಿದ ದಿ. ಶೇಣಿ ಅವರ ಅರ್ಥಗಾರಿಕೆ 
ಈ ವಾಜ್ಯಯ ಸಾಹಿತ್ಯ ರೂಪದ ಪ್ರಾತಿನಿಧಿಕ ಕೇತನ (ಲಿಖಿತ ರೂಪವಾಗಿ)ದ 
ವಿಶಿಷ್ಟ ವಾಕ್‌ - ಮಹಾಕಾವ್ಯ ದಾಖಲೀಕರಣರೂಪದಲ್ಲಿ ಡಾ. ಜಿ.ಎಲ್‌. ಹೆಗಡೆ 
ಸಂಪಾದಿತ "ಶೇಣಿ ರಾಮಾಯಣ', "ಶೇಣಿ ಭಾರತ'ಗಳಲ್ಲಿ ಕಾಣುತ್ತೇವೆ. 

ಅರ್ಥದಾರಿಯ ಅರ್ಥವು ಏಕಕಾಲದಲ್ಲಿ ಪುರಾಣದ - ಪ್ರಸಂಗದ - 
ಸನ್ನಿವೇಶದ ಸುಸಂಸ್ಕೃತಿಯ ಅರ್ಥವಾಗಿ - ತನ್ನ ಅರ್ಥವೂ ವರ್ತಮಾನದ 
ಭಾವಾರ್ಥವೂ ಆಗಿರುತ್ತದೆ. ಅದೇ ಅರ್ಥ. ಅದು ಹೊಸ ಪುರಾಣದ ಸೃಷ್ಟಿಯು, 
ಪುರಾಣ ವಿಸ್ತರಣವೂ, ಸಂಸ್ಕೃತಿ ಸಂವಹನವೂ ಆಗಿರುತ್ತದೆ. ಕನ್ನಡಿಗರಾದ 
ನಾವು (ಅಂತೆಯೇ ತುಳುವರೂ ಇತರ ಭಾಷಾ ಅರ್ಥದಾರಿಗಳು) ಹೆಮ್ಮೆಪಡುವ 
ಸೃಜನ ಆಖ್ಯಾನ - ವ್ಯಾಖ್ಯಾನವಿದು. ಸಂವಾದ ತಂತ್ರಗಳ ನಿಧಿ. 

ಇದನ್ನು ಎಲ್ಲ ಕನ್ನಡಿಗರಿಗೆ ತಲಪಿಸುವ, ವಿಮರ್ಶೆಯ ಮೂಲಕ ವಿವರಿಸಿ 
ವಿಶ್ಲೇಷಿಸುವ ಕೆಲಸ ಆಗಬೇಕು. (ಇತ್ತೀಚೆಗೆ ಈ ಪ್ರಕಾರದ ಬಗೆಗೆ ರಂಗತಜ್ಞಕೆ.ವಿ. 
ಅಕ್ಷರ ಅವರು ಬರೆದ "ತಾಳಮದ್ದಳೆ ಕಟ್ಟುವ ಸಂಸ್ಕೃತಿ ಮತ್ತು Arguing the 
Ramayana ಎಂಬೆರಡು ಲೇಖನಗಳು ಈ ನೆಲೆಯಲ್ಲಿ ಗಮನಾರ್ಹವಾಗಿವೆ.) 

ಈ ತಾಳಮದ್ದಲೆ ರಂಗಭೂಮಿಯು ಮಿತ ಗಾತ್ರದ್ದು, ವಾಣಿಜ್ಯ ಪರ ಅಲ್ಲ 
ಮತ್ತು ರೂಪದಲ್ಲಿ ಸರಳ. ಹಾಗಾಗಿ ಇದರಲ್ಲಿ ಸಮಸ್ಯೆಗಳು ಕಡಿಮೆ, ಒಟ್ಟಾರೆ 
ಗುಣಮಟ್ಟ ಚೆನ್ನಾಗಿದೆ. ಆದರೂ-ವಿಸ್ತಾರ-ವಿಕಾಸ-ವಿನಿಯೋಗಕ್ಕೆ ಅವಕಾಶವಿದೆ. 
ನವೀನ ಸಾಧ್ಯತೆಗಳಿವೆ. 

ಹೊಸ ಪ್ರತಿಭಾವಂತರು ಈ ರಂಗಕ್ಕೆ ಬಂದಿದ್ದು, ಅವರಿಗೆ ಕಾಲದ, 
ನಾವೀನ್ಯದ ಮತ್ತು ಸಾತತ್ಯದ ಸವಾಲುಗಳಿವೆ. ಅಭಿರುಚಿ ಮತ್ತು ಗುಣಮಟ್ಟ 
ಕಾಪಾಡುವ ಹೊಣೆ ಇದೆ. "ವ್ಯರ್ಥ - ವಾದ - ವಿದೂರ' ಎಂಬ ಸಂತ ಕವಿ 
ವಾದಿರಾಜರ ಸೂತ್ರವನ್ನು ಇರಿಸಿಕೊಳ್ಳಲೆಂದು ಹಾರೈಸುವೆ. 

ಮಾತಿನ ಮಾಣಿಕ್ಯ ಮಂಟಪವಾದ ಅರ್ಥಗಾರಿಕೆಗೆ ಯಕ್ಷಗಾನ 
ಸಭಾಲಕ್ಷಣವು ಕೊಡುವ ಎಚ್ಚರಿಕೆಯೆಂಬಂತೆ ಇರುವ ಈ ಮಾತು 
ಕುತೂಹಲಕರವಾಗಿದೆ. 

ಸರ್ವಶೂನ್ಯಂ ನಿರಾಕಾರಂ 

ನಿಶ್ಶಬ್ದ೦ ಬ್ರಹ್ಮ ಉಚ್ಯತೇ ॥ 

ಮಾತುಗಾರನಿಗೆ ಮೌನದ ಮಹತ್ತ್ವವೂ ತಿಳಿದರಬೇಕು. 


35 


ಯಕ್ಷಗಾನ ರಂಗದಲ್ಲಿ ಆಗಬೇಕಾಗಿರುವ ಕೆಲವು ಮುಖ್ಯ ವಾದ ಕೆಲಸಗಳು 


ಗ 


10, 


11, 


ಯಕ್ಷಗಾನದ ವಿವಿಧ ತಿಟ್ಟು, ಮೇಳಗಳ, ತಾಳಮದ್ದಳೆ, ಮೂಡಲಪಾಯ, 
ಗಟ್ಟದ ಕೋರೆ, ಕೇಳಿಕೆ, ಸಹಿತ - ತಿಟ್ಟುಗಳ ಲಭ್ಯ ಪಾರಂಪರಿಕ ರೂಪಗಳ 
ತಜ್ಞ ದಾಖಲೀಕರಣ ಪ್ರಕಾಶನ ಕನ್ನಡ / ಇಂಗ್ಲಿಷ್‌ ವಿವರಣೆಗಳೊಂದಿಗೆ 
(ಇದು ನಿರಂತರ ಕೆಲಸ). 

ದೇವಾಲಯಗಳ ಮೇಳಗಳನ್ನು ಸಾಂಸ್ಕ ಶಿಕ ನೀತಿಯೊಂದಿಗೆ ಉಜ್ಜೀವನ, 
ವ್ಯವಸ್ಥೀಕರಣಗೊಳಿಸಲು ತಜ್ಞರ ಚ 

ಯಕ್ಷಗಾನ ಕಲೆ, ಕಲಾವಿದರು, ಮೇಳಗಳು, ಗಂಥಗಳು. ಈವರೆಗಿನ 
ವಿದ್ಯುನ್ಮಾನ ದಾಖಲೆಗಳ, ಜಾಲತಾಣ ದತ್ತಾಂಶ ಸಂಪದ 08೩0856 
ರಚನೆ. ಸತತ ನವೀಕರಣಕ್ಕೆ ವ್ಯವಸ್ಥೆ. 

ಕಲಾವಿದ, ಸಿಬ್ಬಂದಿಗಳಿಗೆ ವಾಸ್ತವವಾದಿ ಕಾರ್ಯಸಾಧ್ಯ ಕಲ್ಯಾಣ 
ಯೋಜನೆಗಾಗಿ (ಪಿಎಫ್‌, ವಿಮೆ ಇತ್ಯಾದಿ) ಸಮಿತಿ, ಅದರ ವರದಿಯ 
ಅನುಷ್ಠಾನ. 

ಒಂದೇ ಕಡೆ (ಉದಾ: ಗುಂಡ ಬಾಳಾ ಮೇಳ) ಸ್ಥಾಯೀ ಪ್ರದರ್ಶನ 
ನೀಡುವ ಮೇಳಗಳಿಗೆ ಹರಕೆ, ದರ ಏರಿಕೆ ವ್ಯವಸ್ಥೆ, ತಿರುಗಾಟದ 
ಅನುಮತಿ. 

ಹತ್ತು ವರ್ಷ ಸಂದಿರುವ ಯಕ್ಷಗಾನ ಕಲಾಕೇಂದಗಳಿಗೆ ಸೂಕ್ತ ನಿಯಂತ್ರಣ, 
ಉಸ್ತುವಾರಿಯೊಂದಿಗೆ ಖಾಯಂ ಅನುದಾನ ಯೋಜನೆ. 
ದೇವಾಲಯಗಳಿಗೆ ಕಲಾ ಧೋರಣೆ ಗೆ pಂ॥ಂy ನೀತಿ ಅಳವಡಿಕೆ. 
ಯಕ್ಷಗಾನವನ್ನು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸ್ತುತಪಡಿಸಲು 
ರಂಗತಜ್ಞರ ಮೂಲಕ ಉಪಕ್ರಮ. ಸೂಕ್ತ ಪುಸ್ತಿಕೆ, ಬ್ರೋಶರ್‌, ಮಾದರಿ 
ಕಿರು ಚಲನಚಿತ್ರಗಳ ನಿರ್ಮಾಣ. 

ರಾಷ್ಟೀಯ ಮತ್ತು ಅಂತಾರಾಷ್ಟ್ರೀಯ ಕಲೋತ್ಸವಗಳಲ್ಲಿ ಯಕ್ಷಗಾನಕ್ಕೆ 
ಅವಕಾಶಕ್ಕಾಗಿ ರಾಜ್ಯ - ಕೇಂದ್ರ ಇಲಾಖೆಗಳಿಂದ, ಅಕಾಡಮಿ ಮತ್ತು 
CCR ಮೂಲಕ ಹಕ್ಕಿನ ಒತ್ತಾಯ. 

ಈ ಅಭಿಯಾನಕ್ಕೆ, ರಾಜ್ಯ ಸಭಾ ಸದಸ್ಯರೂ ಆಗಿರುವ ಆದರಣೀಯ 
ಧರ್ಮಾಧಿಕಾರಿ ಶ್ರೀ ಡಿ. ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದ ಕಾರ್ಯಪಡೆ 
ಸ್ಥಾಪಿಸಬಹುದು. (Task Force) 

ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಅಭಿಜಾತ (01856108) ಎಂದು 
ಮಾನ್ಯತೆ ಪಡೆದಿರುವ ನೃತ್ಯ ಪ್ರಕಾರಗಳ ಜೊತೆ, ಯಕ್ಷಗಾನಕ್ಕೆ 
ಮಾನ್ಯತೆಗಾಗಿ, ಸಿದ್ಧತೆ, ಪ್ರತಿಪಾದನೆ ಮತ್ತು ಆಂತರಿಕ ಸಿದ್ಧತೆ. 


36 


16, 


17, 


ಯಕ್ಷಗಾನಕ್ಕೆ ಯುನೆಸ್ಕೋ ಮಾನ್ಯತೆಗಾಗಿ ಪುನಃ ಪ್ರಯತ್ನ. 

ಕಲೆ ಕಲಾವಿದರ ಕಲ್ಯಾಣ ಕಾರ್ಯದಲ್ಲಿ ಸೇವೆಗೈಯುತ್ತಿರುವ ಸಂಸ್ಥೆಗಳಿಗೆ 
ಅನುದಾನ ಸಂಹಿತೆ. 

ದೇಶದ ವಿವಿಧ ಭಾಗಗಳಲ್ಲಿ ಕಲೆಯ ಪರಿಚಯ-ಪ್ರದರ್ಶನ 
(Showcasing)ಗಾಗಿ ಕಲೋತ್ಸವ, ಪ್ರವಾಸಿ ಕಲಾತಂಡಗಳಿಗೆ ಬೆಂಬಲ, 
ಪ್ರದರ್ಶನ, ಪ್ರವರ್ತನ ಯೋಜನೆಗಳು. 

ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಧಿಕೃತ ಸಮಾರಂಭಗಳಲ್ಲಿ ಯಕ್ಷಗಾನದ 
ಸ್ಮರಣಿಕೆಗಳ ಬಳಕೆ. 

ಯಕ್ಷಗಾನ ಉಡುಪು, ವಸ್ತ್ರ ಆಭರಣ, ಗೆಜ್ಜೆಗಳ ಪಾರಂಪರಿಕ ಶೈಲಿಯನ್ನು 
ಉಳಿಸಲು ಕೇಂದ್ರ ಜವುಳಿ ಖಾತೆ, ಶಿಕ್ಷಣ ಖಾತೆ, ಸಂಸ್ಕೃತಿ ಖಾತೆಯಿಂದ 
ಕಾರ್ಯಯೋಜನೆ. ಕೇಂದ್ರ ರಾಜ್ಯ ಸರಕಾರಗಳಿಂದ ವ್ಯವಸ್ಥಿತ ಸಬ್ಸಿಡಿ, 
ವಸ್ತು ಒದಗಣೆ. 

ಗೆಜ್ಜೆಬ್ಯಾಂಕ್‌ (ಪಾರಂಪರಿಕ ಗೆಜ್ಜೆಗಳ ಸಂಗ್ರಹ) ಸ್ಥಾಪನೆ. 

ರಾಷ್ಟೀಯ ಮಟ್ಟದ ಪ್ರಶಸ್ತಿ ಪುರಸ್ಕಾರಗಳಲ್ಲಿ ಯಕ್ಷಗಾನಕ್ಕೆ ಸದಾ 
ಪರಿಗಣನೆ. 

ಯಕ್ಷಗಾನ ಗುರುಗಳಿಗೆ - ಕೇಂದ್ರೀಯ ಸಂಗೀತ ನಾಟಕ ಅಕಾಡಮಿಯ 
ವೇತನ ಫೆಲೋಶಿಫ್‌. ಆಯ್ದ ಕಲಾವಿದರಿಗೆ ವ್ಯವಸಾಯಿ/ ಹವ್ಯಾಸಿ 
ಸ್ಕಾಲರ್‌ಶಿಪ್‌. ಸೃಜನಾತ್ಮಕ ಪ್ರಾಯೋಗಿಕ ರಂಗಭೂಮಿಗೆ (Experimental 
Theatre) ಬೆಂಬಲ. 

ಯಕ್ಷಗಾನ ಸಾಹಿತ್ಯ ಸಂರಕ್ಷಣಾ ಕೋಶ. ಅನುವಾದಗಳು (Books with 
multilingual translations) 


. ಭಾರತದ ಮತ್ತು ಏಶಿಯನ್‌ ಪಾರಂಪರಿಕ ಕಲೆಗಳ ಬೃಹತ್‌ "ಏಷ್ಠಾ ತಿಕ” 


ಪ್ರದರ್ಶಿನಿ - ಚಿತ್ರ ಶಿಲ್ಪ ವಿದ್ಯುನ್ಮಾನ ಪ್ರದರ್ಶಿನಿ, ಚ ನಿರ್ಮಾಣ. 
ಯಕ್ಷಗಾನ ಕಲೆಯ ಬಗೆಗಿನ ಗಂಥಗಳಿಗೆ ಶ್ರಾವ್ಯ-ದೃಶ್ಯ Cloud Audio- 
Video-Support ನಿರ್ಮಾಣ. ಕೊಂಡಿ Link ಜೋಡಣೆ. 


| ಆನ್ವಯಿಕ ಮತ್ತು ಕಲಾ ಸೌಂದರ್ಯ ಆಧಾರಿತ ಅಧ್ಯಯನ - ಸಂಶೋಧನೆಗೆ 


ದಿ 
ಪ್ರೋತ್ಸಾಹ. 


. ಎರಡು ವರ್ಷಗಳಿಗೊಮ್ಮೆ ಅಂತಾರಾಷ್ಟೀಯ ಯಕ್ಷಗಾನ ಉತ್ಸವ 


ಆಯೋಜನೆ. 


. ದೇಶದ ಮತ್ತು ಅಂತಾರಾಷ್ಟ್ರೀಯ ಮ್ಯೂಸಿಯಂಗಳಲ್ಲಿ ಯಕ್ಷಗಾನ 


ವಸ್ತುಗಳ ಪರಿಚಯಾತ್ಮಕ ಚಿತ್ರಿಕೆ ವಡಯೋಗಳ ಸೇರ್ಪಡೆ. 


37 


25. ಅಂತರರಾಜ್ಯ, ಅಂತಾರಾಷ್ಟ್ರೀಯ (Culture exchange) ಕಲಾ 
ವಿನಿಮಯದಲ್ಲಿ ಯಕ್ಷಗಾನಕ್ಕೆ ಖಚಿತ ಸ್ಥಾನ. 

26. ಯಕ್ಷಗಾನ ಸ್ವರೂಪದ ಎಲ್ಲ ಬಯಲಾಟಗಳಿಗೆ ಪುನರುಜ್ಜೀವ, 
ಸುವ್ಯವಸ್ಥೀಕರಣಕ್ಕೆ ಬೃಹತ್‌ ಯೋಜನೆ. 

27. ಮೇಳಗಳನ್ನು ನಡೆಸುವ ಕ್ಷೇತ್ರಗಳಾದ ಶ್ರೀ ಧರ್ಮಸ್ಥಳ, ಕಟೀಲು, 
ಮಂದಾರ್ತಿ ಮೊದಲಾದ ಕಡೆ ಅಂತೆಯೇ ಬೆ೦ಗಳೂರು, ಮೈಸೂರು, 
ಮಂಡ್ಯ, ಹಾಸನ, ಧಾರವಾಡ, ಹಾವೇರಿ, ಬೆಳಗಾವಿ, ಬಳ್ಳಾರಿ, ಬೀದರ್‌, 
ಗುಲ್ಬರ್ಗಾ, ರಾಯಚೂರು ಮೊದಲಾದ ಕಡೆಗಳಲ್ಲಿ ಸ್ಥಾಯೀ ಪ್ರದರ್ಶನ 
ಲಭ್ಯವಾಗುವ ಹಾಗೆ "ಯಕ್ಷಗಾನ ನಿರಂತರ' ಆರಂಭ. 

28. ರಾಜ್ಯ ಮತ್ತು ಕೇಂದ್ರ ಪ್ರವಾಸೋದ್ಯಮ ನೀತಿಯಲ್ಲಿ ಯಕ್ಷಗಾನದ 
ಗೌರವಯುತವಾದ ಅಳವಡಿಕೆಗೆ ಕ್ರಮ. 

29. ಮುಖ್ಯ ಮೇಳಗಳಿರುವ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮತ್ತು ರಾಜಧಾನಿಯಲ್ಲಿ 
ಸಭಾಂಗಣ, ತಂಡ, ಮ್ಯೂಸಿಯಂ ಸಹಿತ ಯಕ್ಷಗಾನ ವಲಯ ಸ್ಥಾಪನೆ. 
(Yakshagana Hub) 

30. ಯಕ್ಷಗಾನ ತರಬೇತಿ ಕೇಂದ್ರಗಳನ್ನು ಮೇಲ್‌ದರ್ಜೆಗೇರಿಸಿ 
ಸರ್ವತೋಮುಖ ಸೌಲಭ ಸ್ಥಾನಮಾನ ಇರುವ ಆಧುನಿಕ ಸಾಂಸ್ಥಿಕ 
ಮತ್ತು ಗುರುಕುಲ ಪದ್ಧತಿಗಳ ಸಮನ್ವಯದ ಉನ್ನತ ಕೇಂದ್ರದ ಸ್ಥಾಪನೆ. 


ಸಮಾರಂಭ ಸಂಹಿತೆ 

ಸಮ್ಮೇಳನಗಳು, ಉತ್ಸವಗಳು ಪೂರ್ತಿಯಾಗಿ ಗೋಷ್ಠಿಗಳಂತೆ ಕೇವಲ 
ಅಕಡೆಮಿಕ್‌ ಅಲ್ಲ. ಸಂತಸ ಸಂಭ್ರಮ ಉತ್ಸವ ಮತ್ತು ಅಧ್ಯಯನ ಎಲ್ಲವೂ 
ಅದರಲ್ಲಿರುವುದು ಸಹಜ. ಆದರೆ - ಅದರಲ್ಲಿ ಪರಿಷ್ಕಾರಕ್ಕೆ ಆಸ್ಪದ ಇದೆ. ಇಂತಹ 
ಸಮ್ಮೇಳನಗಳಿಗೆ ಮಾತ್ರವಲ್ಲ - ನಮ್ಮ ಎಲ್ಲ ಸಾರ್ವಜನಿಕ ಸಮಾರಂಭ, ಗೋಷ್ಠಿ, 
ಸಂಮಾನ, ಉತ್ಸವಗಳಿಗೆ ಸಂಬಂಧಿಸಿ ನಾವು ಕೆಲವು ಬದಲಾವಣೆಗಳನ್ನು 
ತರಬೇಕಾಗಿದೆ. ಇದು ಎಲ್ಲೆಡೆ ಕೇಳಿ ಬರುವ ಅಭಿಮತ ಕೂಡ. 

ಸ್ಥಾಗತ ಮತ್ತು ನಿರ್ವಹಣೆ (ಎಂಸಿ ಎಂಬ ಘೋಷಕ ೩nಗಂuಗncement) 
ಪಾತ್ರಗಳ ತೀರ ಸೀಮಿತವಾಗಿದ್ದರೆ ಸೂಕ್ತ ಧನ್ಯವಾದವನ್ನು ಒಂದೇ ವಾಕ್ಯಕ್ಕೆ 
ಇಳಿಸಿ ಕ್ರಾಂತಿ ಮಾಡಿದರೆ ಹೇಗೆ? ಶಿಷ್ಟಾಚಾರ (೧೦1೦೦೦) ಪಾಲನೆಯಲ್ಲಿ 
ಸಂಕ್ಷೇಪ, ಸರಳತೆ, ಔಚಿತ್ಯಗಳನ್ನೂ ಹೊಂದಿಸಬೇಕು. ಉದ್ಭಾಟನೆಗೆ ಹಚ್ಚುವ 
ಜ್ಯೋತಿ (ಬತ್ತಿ) ಒಂದೇ ಇದ್ದರೆ ಆಗದೆ? ಸಂಮಾನದ ವಸ್ತುಗಳು - ಸ್ಮರಣಿಕೆ, 
ವಸ್ತ್ರ ಉಡುಗೊರೆಗಳ ಆಯ್ಕೆ, ಅವುಗಳನ್ನು ಕಟ್ಟುವ ನೀಡುವ ಕ್ರಮ, 


38 


ಬಿಡುಗಡೆಗೊಳ್ಳುವ ಪುಸ್ತಕಗಳ ವ್ಯವಸ್ಥೆ, ಮಾನಪತ್ರ ಮೊದಲಾದವುಗಳಲ್ಲಿ 
ತುಂಬ ಸುಧಾರಣೆಗೆ (ವಾಸ್ತವ ಸುಲಭ ಉಪಯುಕ್ತ) ಅವಕಾಶ ಉಂಟು. 
ಸಮಾರಂಭ ಸಂಯೋಜನೆ ನಿರ್ವಹಣೆಗಳ ಬಗೆಗೆ ಒಂದು ಮಾರ್ಗದರ್ಶಿ 
ಗೋಷ್ಠಿಯನ್ನು ಅಕಾಡಮಿಯು ಏರ್ಪಡಿಸಬಹುದು. 


ಯಕ್ಷಗಾನದ "ಬಳಕೆ'ಯ ಬಗ್ಗೆ ಎಚ್ಚರವಿರಲಿ 

ಯಕ್ಷಗಾನದ ಚಿತ್ರ, ವಿನ್ಯಾಸ, ಸಾಮಗ್ರಿಗಳನ್ನು ಕಛೇರಿಗಳಲ್ಲಿ ಸ್ಮರಣಿಕೆ, 
ಲಾ೦ಛನಗಳಲ್ಲಿ ಅಳವಡಿಸುವುದು, ಕಲಾ ಪ್ರಸಾರದ ಒಂದು ವಿಧಾನ. ಆದರೆ 
- ಕ್ರೀಡಾಂಗಣಗಳಲ್ಲಿ ಟ್ಯಾಬ್ಲೋಗಳಲ್ಲಿ (ಜೀವಂತ ವೇಷ). ವಾಹಿನಿಗಳ 
ವಿನೋದಾವಳಿ ಕಾರ್ಯಕ್ರಮ (ರಿಯಾಲಿಟಿ ಶೊಲ)ಗಳಲ್ಲಿ ಅಲಂಕರಣವಾಗಿ 
ಬಳಸುವ ಬಗೆ, ಸಿನಿಮಾ ಪದ್ಯಗಳಿಗೆ ಯಕ್ಷಗಾನ ವೇಷಗಳ ಕುಣಿತದ ಅತ್ಯುತ್ಸಾಹದ 
ಅಪಕ್ವ ಅನ್ವಯಗಳು ಸರಿಯಲ್ಲ. ಅದೇ ರೀತಿ ಸಭೆಗಳಲ್ಲಿ ರಂಗಾಲಂಕಾರವಾಗಿ, 
ಸಭಾವಸ್ತು ಸಹಾಯಕರಾಗಿ, ಸ್ಥಾಗತಕಾರರಾಗಿ ವೇಷಗಳನ್ನು ಹಾಕಿಸಿ, ಯಾ 
ಹಿಮ್ಮೇಳವನ್ನು ಹಾಡಿ ಬಳಸುವುದು ಕಲೆಗೆ ಅಗೌರವ. 

ಇನ್ನೊಂದು ಬಗೆಯ ಹೆಚ್ಚು ಸೂಕ್ಷ್ಮವಾದ ಮತ್ತು ತಪ್ಪು ಬಳಕೆಯ 
ವಿಧಾನವಿದೆ. ಯಕ್ಷಗಾನದ ಬಗೆಗೆ ನಿಜವಾದ ಪ್ರೀತಿ, ಕಾಳಜಿ ಇಲ್ಲದ, 
ಅದನ್ನೊಂದು ಹಸಿರು ಕ್ಷೇತ್ರ - ವಸ್ತು (Green area, commodity, goods) 
ಆಗಿ ಮಾತ್ರ ನೋಡುವ ಕೆಲವು "ಅಧ್ಯಯನಕಾರರು' (ಸಂಶೋಧಕರು) ಇರುತ್ತಾರೆ. 
ಈಗ ಸಂಶೋಧನ ಕ್ಷೇತ್ರದಲ್ಲಿ ಆಕರ್ಷಕವಾಗಿರುವ, ಅಂತಾರಾಷ್ಟ್ರೀಯವಾಗಿ 
ತುರುಕಿಸಲ್ಪಟ್ಟ "ಅಭಿವೃದ್ಧಿ ಅಧ್ಯಯನ' Development Studies, ಜೆ೦ಡರ್‌ 
ಸ್ಪಡೀ, ಭಾಗವಹಿಸುವಿಕೆ, (inclusion) ಪರಿಣಾಮ 171080! ಮೊದಲಾದ 
ಆಕರ್ಷಕ ಸಿದ್ಧ ಲೇಬಲ್‌ಗಳಿಂದ ಯಕ್ಷಗಾನವನ್ನು ಅಧ್ಯಯನ ಮಾಡಲು 
ಬರುತ್ತಾರೆ. ಅವರ ಸಂಶೋಧನೆಗಳಿಂದ ಈ ರಂಗಕ್ಕೆ ಸಂಸ್ಕೃತಿಯ ಅರಿವಿಗೆ 
ಲಾಭವಿಲ್ಲ. ಮಾತ್ರ ಅಲ್ಲ ಅಪಾಯವೂ ಇದೆ ಎಂಬುದು ಅನುಭವ ಸತ್ಯ. 

ಇಂತಹವರ ಉದ್ದೇಶ, ಸಂಶೋಧನಾ ಸಾರಲೇಖ, Synopsis, ಸಂಸ್ಥೆ, 
ಮಾರ್ಗದರ್ಶಕರ ಪರಿಣತಿ, ಧೋರಣೆ ಅವರ ಕಲಾಸಂಬಂಧಿಯಾದ ಪೂರ್ವ 
ಪರಿಜ್ಞಾನ - ಮೊದಲಾದವನ್ನು ನೋಡದೆ ಕಲಾವಿದರು, ಯಜಮಾನರು, 
ಕಲಾಭಿಮಾನಿಗಳು ಸಹಕರಿಸುವುದು ಮಾಹಿತಿ ನೀಡುವುದು ಅಗತ್ಯವುಂಟೆ? 
ನಾವೆಲ್ಲ ಯೋಚಿಸಬೇಕಾದ ವಿಷಯ. 

ತಿಲಕಾಷ್ಠ...ಗಳಿಗೆ ಮರುಳಾದರೆ ಕಲೆಗೆ ತಿಲತರ್ಪಣ ಆದೀತು. 


39 


ಕನ್ನಡ ಶಾಲೆ ಉಳಿಸಿ - ಯಕ್ಷಗಾನ ಉಳಿಸಿ 

ಹೌದು. ಇವು ನೇರವಾಗಿ ಸಂಬಂಧಿಸಿದ ವಿಷಯಗಳು. ನಮ್ಮ ಪ್ರಾದೇಶಿಕ 
ಸಾಹಿತ್ಯ, ಕಲೆ, ಆಚರಣೆ, ಸಾಂಸ್ಕೃತಿಕ ಸ೦ಂತೋಷಗಳಿಗೆಲ್ಲ ಮುಖ್ಯ ಆಧಾರ. ನಮ್ಮ 
ಭಾಷೆಗಳು. ಮುಖ್ಯವಾಗಿ ಕನ್ನಡ. ಅದು ಉಳಿದರೆ ಮಾತ್ರ ಯಕ್ಷಗಾನ ಸಹಿ 
ಸಾಂಸ್ಕೃತಿಕ ಸಿರಿ ಉಳಿದೀತು. ಇದಕ್ಕೆ ಅಡಿಪಾಯ ಮತ್ತು ಮುಖ್ಯ ಸಂಸ್ಕಾರಕಾರಕವು 
ಪ್ರಾಥಮಿಕ ಶಿಕ್ಷಣದ ಮಾಧ್ಯಮವಾಗಿ ಇರುವ, ಎಂದೂ ಇರಬೇಕಾದ ಕನ್ನಡದ 
ಮೂಲಕ ಶಿಕ್ಷಣ ಬಹುಮುಖ್ಯ. ಪ್ರಾಥಮಿಕ ಹಂತದಲ್ಲಿ ಇಂಗ್ಲಿಷ್‌ ಮಾಧ್ಯಮವು 
ಇದಕ್ಕೆ ಮಾರಕ. ನಾಡಿನಲ್ಲಿ ನೂರಾರು ವರ್ಷಗಳಿಂದ ಭಾಷಾ ಸಂಸ್ಕಾರ ನೀಡುತ್ತ 
ಬಂದಿರುವ ಸರಕಾರಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಖಾಸಗಿ ಕನ್ನಡ ಶಾಲೆಗಳು 
ಸಂಕಷ್ಟದಲ್ಲಿವೆ. ಅವುಗಳನ್ನು ಉಳಿಸಿ ಬೆಳೆಸಲು ಸರಕಾರವು, ಉದಾರಿಗಳಾದ 
ಸಂಸ್ಕೃತಿ ಪ್ರೇಮಿಗಳೂ ತುರ್ತಾಗಿ ನೆರವಾಗಬೇಕು. ಕನ್ನಡವೂ, ಕನ್ನಡ ಸಾಹಿತ್ಯ, 
ಕಲೆಗಳೂ ಉಳಿಯಲು ಇದೊಂದು ಆದ್ಯತೆಯ ಕರ್ತವ್ಯ. 

ಕಲೆಗಾಗಿ ಕನ್ನಡ ಶಾಲೆ ಉಳಿಸಿ. 


ಮುಂದಿನ ಸಮೆ ೀಳನ 

ಮುಂದಿನ ರಾಜ್ಯ, ರಾಷ್ಟ್ರ ವಿಶ್ವ ಯಕ್ಷಗಾನ ಸಮ್ಮೇಳನವನ್ನು ಕಾಣುವ 
ಅದರಲ್ಲಿ ಪಾಲ್ಗೊಳ್ಳುವ. ಭಾಗ್ಯ ತ ಬೇಗನೆ ಬರಲಿ. ಮುಂದಿನ ಸಮೇಳನವು 
- ಇನ್ನಷ್ಟು ಹೆಚ್ಚು ಮತ್ತು ಬೀರ್ಫವಾದ ಸಿದ್ದತೆಯಿಂದ ಸಂಘಟಿತವಾಗಿ, ಈ 
ಸಮ್ಮೇಳನದ ಸಂಕಲ್ಪಗಳನ್ನು ಕಾರ್ಯಗತಗೊಳಿಸಿದ, ಗೊಳಿಸುವ ಹಂತವಾಗಲಿ. 

ಯಕ್ಷಗಾನದಂತಹ ಕಲೆಗಳಿಗೆ ಕೂಡ ಸಂಬಂಧಿಸಿ ಎಂಬಂತೆ ಇರಬೇಕು. 
ದಾರ್ಶನಿಕ ಕವಿ, ಪಾರ್ತಿಸುಬ್ಬ ಬರೆದ - ಮಂಡೋದರಿಯು ರಾವಣನಿಗೆ 
ನೀತಿ ಹೇಳುವಾಗಿನ ಈ ಮಾತು ಎಷ್ಟು ಪಸ್ತುತ! 

ಬೇರು ಕಡಿದ ಮೇಲೆ ವೃಕ್ಷ! 

ಜಾರದೆ ನಿಲ್ಲುವದುಂಟೆ! 

-ಇದಕ್ಕೆ ಕಿವಿಗೊಡಬೇಕು. 


kok 


ಕಲೆಯ ಬೇರು ಗಟ್ಟಿಯಾಗುವಂತೆ ಕಾಪಾಡಿ ಗಿಡವನ್ನೂ ಚಿರಕಲಾವೃಕ್ಷವಾಗಿ 
ಬೆಳೆಸುವ ಹೊಣೆ ನಮ್ಮದು. 

ಮತ್ತೊಮ್ಮೆ ಸಕಲ ಕಲಾ ಬಂಧುಗಳಿಗೆ ನಿಮ್ಮ ಅಭಿಮಾನ- ಪ್ರೀತಿ - 
ಸಹಯೋಗ - ಅಭಿನಂದನೆಗಾಗಿ ಮನಸ್ಸಾಷ್ಟಾಂಗ ವಂದನೆಗಳು. 


40 


ಸದಾ ಸರ್ವದಾ ಯೋಗ ತೂರುಾ ಘಡಾವಾ 

ತುರು ಕಾರಾಣೀ ದೇಹ ಮಾರಖಾ ಪಡಾವಾ...॥ 

(ಎಂದೆಂದೂ (ಕಲೆಯ) ಸಂಯೋಗ ಘಟಿಸುತ್ತಿರಲಿ. ನಿನಗಾಗಿ ಅದಕಾಗಿ 
ನನ್ನ ಕಾಯ ಮೀಸಲಿರಲಿ. - (ಮರಾಠಿ ಸಂತ ಕವಿ ರಾಮದಾಸರ ನುಡಿ) 

ಈ ಕಲೆಯನ್ನು ಶತಮಾನಗಳಿಂದ ಉಳಿಸಿ ಬೆಳೆಸಿಕೊಂಡು ಬಂದ 
ಸಾವಿರಾರು ಕಲಾವಿದರು, ಕಲಾ ಪೋಷಕರು, ಕವಿಗಳು, ಮೇಳಗಳ 
ಸಂಚಾಲಕರು, ಕಲಾ ಶಿಕ್ಷಕ ಗುರುಗಳು, ಶಿಲ್ಪಿಗಳು, ರಂಗ ಸಹಾಯಕರು, 
ದೇವಾಲಯ, ಕ್ಷೇತ್ರಗಳು, ಸಂಘಟಕರು. ಕಲಾವಿದರ ಕುಟಂಬ ಸದಸ್ಯರು 
ಮುಖ್ಯವಾಗಿ ಮಹಿಳೆಯರು. ಕಲಾವಿದರನ್ನು ದಾಖಲಿಸಿ ಚಿತ್ರಕಾರರು 
ಛಾಯಾಗ್ರಾಹಕರು, ಮಾಧ್ಯಮಗಳು, ಆದರಿಸಿ ಆದರಿಸಿ ಆತಿಥ್ಯ, ಸಹಾಯ 
ನೀಡಿದ ಅಸಂಖ್ಯ ರಸಿಕರು, ಯಕ್ಷಗಾನವನ್ನು ಸಂಭ್ರಮಿಸಿ, ಕುಣಿದು ಕುಪ್ಪಳಿಸಿದ 
ಮಕ್ಕಳು, ನೆರವಾದ ಸಂಸ್ಥೆಗಳು, ಸರಕಾರಿ ವಿಭಾಗಗಳು, ಆಟಗಳು ನಡೆದ 
ಬಯಲು, ಬೀದಿ, ಬೆಟ್ಟ ಮನೆ, ಮಠ, ಮಂದಿರ ಸಭಾಭವನ, ಸಂದೋಹಕ್ಕೆ 
ಸಮಗ್ರ ಯಕ್ಷಗಾನ ಸಮುದಾಯಕ್ಕೆ ಭಾರತ ಸ್ವಾತಂತ್ರ್ಯ ಅಮೃತ ವರ್ಷದ ಈ 
ಆಶಯವೂ, ಸಮ್ಮೇಳನ ಕಲಾಪಗಳೂ ಅರ್ಪಿತವಾಗಲಿ. 

ಸ್ಥಾತಂತ್ರ್ಯ ಸೃಜನಶೀಲತೆ-ಪರಂಪರೆ - ನಾವೀನ್ಯ - ಉತ್ಕರ್ಷ - ವಿಕಾಸ 
- ಕಲ್ಯಾಣಗಳ ಸಪ್ತ ಸೂತ್ರಗಳಲ್ಲಿ ಯಕ್ಷಗಾನ ಮುನ್ನಡೆಯಲಿ, ಮುನ್ನೆಗೆಯಲಿ. 


ಮಂಗಲ 
ರಾಗ : ಮೋಹನ । ಧ್ರುವತಾಳ 


ಶರಧಿಯನು ಮಥಿಸಲು ಹೊಮ್ಮಿದ 
ಗರಳವು ಧರೆಮೂರೆನು ಸುಡುತಿರೆ 
ನೆರೆಕರುಣದಿ ಕುಡಿದೆಯ ಶಂಕರ 

ಶರಣು ಶರಣೆಂಬೆ । 

ಶರಣೆಂಬೆನು ಪಾರ್ವತಿಯರಸಗೆ 

ವರರಜತ ಪುರೇಶಗೆ ಸಂತತ । 
ಮುರಮಥನನ ಸಖ ನಾನಂತೇಶ್ವರನಿಗೆ | 
ಶರಣು ಶರಣೆಂಬೆ ॥ ಶೋಭಾನೆ ॥ (ರಾನಂ) 


kk 


41 


ಹೋಗಿ ಹೇಳಮ್ಮ ಹೊತ್ತು... 
ಎಂದು ನಮ್ಮ ಸಭಾಪತಿಗಳಾದ ಭಾಗವತರು ಹೇಳುವ ಮೊದಲು 
ಅರ್ಧವಿರಾಮ ನೀಡುವೆ. 


ಅಧ್ಯಕ್ಷರ ಪರಿಚಯ 
ಡಾ. ಎಂ. ಪ್ರಭಾಕರ ಜೋಶಿ (1946) 


(ಸಂಕಲನ : ಸೇರಾಜೆ ಸೀತಾರಾಮ ಭಟ್‌) 


ನಾಡಿನ ಬಹುಶ್ರುತ ವಿದ್ವಾಂಸ, ಅಧ್ಯಾಪಕರಾಗಿ ಯಕ್ಷಗಾನ 
ರಂಗದ ಅಗ್ರ ಸಂಶೋಧಕ, ಕಲಾವಿದ, ವಿಮರ್ಶಕ, 
ಚಳವಳಿಗಾರರಾಗಿ ಪರಿಚಿತರು. ಕಳೆದ ಆರು ದಶಕಗಳಿಂದ 
ಕಲೆ, ಸಂಸ್ಕೃತಿ, ಶಿಕ್ಷಣ, ಸಮಾಜ ಕಾರ್ಯಗಳಲ್ಲಿ ಸಕ್ತಿಯರು. 


ಸಂಪನ್ಮೂಲ ತಜ್ಞರು. 


: ಕಾರ್ಕಳ ತಾಲೂಕಿನ ಮಾಳ, ಹೇರಂಜೆ, ಹೊಸಹಿತ್ತು (ನವೇದರ) 
: ವೇ. ಎಂ. ನಾರಾಯಣ ಜೋಶಿ 

: ಲಕ್ಷ್ಮೀ (ಚಂದ್ರಾವತಿ) ಬಾಯಿ 

: ಪ್ರಾ. ಸುಚೇತಾ ಜೋಶಿ 

ಕ ಶ್ವೇತಾ ಸೂರ್ಯನಾರಾಯಣ ಪಿ ಗರ್ದೆ, ಶಿಕಾಗೋ 


ಸ್ಥಾತಿ ಕಾರ್ತಿಕ ಭಟ್‌, ಕ್ಯಾಲಿಫೋರ್ನಿಯಾ 


: ಅಭವ್‌ ಗರ್ದೆ, ಅಮೋಘಫ್‌ ಗರ್ದೆ 


ನಿಷ್ಠ ಭಟ್‌. ವಾಲ್ಮೀಕ ಭಟ್‌ 


ಸ : ಮಾಳ, ಉಜಿರೆ, ಕಾರ್ಕಳ, ಮುಲ್ಕಿ ಧಾರವಾಡ 
: ಎಂ.ಕಾಂ, ಹಿಂದಿ ಸಾಹಿತ್ಯ ರತ್ನ (ಪ್ರಯಾಗ), ಪಿಎಚ್‌.ಡಿ. 


(ಯಕ್ಷಗಾನ : ಮ೦ಗಳೂರು ವಿಶ್ವವಿದ್ಯಾನಿಲಯ) 


: ಕನ್ನಡ, ಮರಾಠಿ, ಚಿತ್ಪಾವನಿ, ತುಳು, ಇಂಗ್ಲಿಷ್‌, ಹಿಂದಿ, 


ಕೊಂಕಣಿ, ಸಂಸ್ಕ ತ. 
5) 


42 


: ಅಜ್ಜ (ಮಾತಾಮಹ) ಅನಿರುದ್ಧ ಭಟ್ಟರು ಮತ್ತು ಮಾಳ ಶ್ರೀ 
ಪರಶುರಾಮ ಯಕ್ಷಗಾನ ಸಂಘ, ಕಾರ್ಕಳ ಅನಂತ ಶಯನ, 
ಶ್ರೀ ವೆಂಕಟರಮಣ ಕಲಾ ಸಂಘಗಳು. ಹಲವು ಹಿರಿ ಕಿರಿಯ 
ಕಲಾವಿದರು, ಸಾಹಿತಿಗಳಿಂದ. 

: ಕಾರ್ಕಳ, ಸುರತ್ಕಲ್ಲು. ಮಂಗಳೂರು ಬೆಸೆಂಟ್‌ ಪದವಿ ಪೂರ್ವ 
ಕಾಲೇಜಿನಲ್ಲಿ ಮೂರು ದಶಕ-ವಾಣಿಜ್ಯ ಶಾಸ್ತ್ರ ಪ್ರಾಧ್ಯಾಪಕ, 
ಪ್ರಾಂಶುಪಾಲ 

: ಅರ್ಥಗಾರಿಕೆ, ಪ್ರವಚನ, ಉಪನ್ಯಾಸ, ಸಂಘಟನೆ, ಸಂಪನ್ಮೂಲ, 
ಸಂಶೋಧನೆ, ಸಮಾಜ ಕಾರ್ಯ, ಲೇಖನ. 

ಕಲಾವಿದ ಲೇಖಕ ವಿಮರ್ಶಕ ಸಂಶೋಧಕನಾಗಿ ಅಗ್ರಗಣ್ಯರು. 
ವಿಶಾಲ ಪಾತ್ರ ವೈವಿಧ್ಯ. ಭಾವ-ಸಾಹಿತ್ಯ-ಸಂವಾದ ಸೌಂದರ್ಯ- 
ರಂಜನೆ-ಚಿತ್ರಣ-ಅಧ್ಯಾತ್ಮ ಸೃಜನಶೀಲತೆಗಳ ಸಮನ್ವಯದ, 
ಸಹಕಲಾವಿದರಿಗೆ ಪೂರಕ, ಪೋಷಕ ಅರ್ಥಗಾರಿಕೆ. 

ಶ್ರೀಕೃಷ್ಣ  ದುರ್ಕೋಧನ, ಬಲರಾಮ, ಶೂರ್ಪನಖಿ, 
ಉತ್ತರಕುಮಾರ, ರಾವಣ, ಶ್ರೀರಾಮ, ಭರತ, ವಾಲಿ, ಕರ್ಣ, 
ಭೀಷ್ಮ ಅರ್ಜುನ, ವೀರಮಣಿ, ವಸಿಷ್ಠ ಕಾರ್ತವೀರ್ಯ, 
ಧರ್ಮರಾಜ, ನಾರದ, ಬಲಿ, ಶುಕ್ರ, ಸುಧನ್ವ ಮಯೂರದ್ದಜ, 
ಶುಂಭ, ರಕ್ತಬೀಜ, ಮಂಡನ ಮಿಶ್ರ ಮೊದಲಾದವು ಪಸಿದ್ಧ 
ಪಾತ್ರಗಳು. ಎಲ್ಲ ಬಗೆಯ ಪಾತ್ರಗಳು ನಿರ್ವಹಣೆ. 

ನೂರಾರು ಉಪನ್ಯಾಸಗಳು, ಪ್ರವಚನಗಳು, ಪ್ರಬಂಧ ಮಂಡನೆ, 
ಕಮ್ಮಟ ಸಂಘಟನೆ, ದಾಖಲೀಕರಣ ನಿರ್ದೇಶನ. 

ನೂರಕ್ಕೆ ಮಿಕ್ಕಿ ಧ್ವನಿಸುರುಳಿಗಳಲ್ಲಿ ಅರ್ಥಗಾರಿಕೆ. 

ಪ್ರಪ್ರಥಮ ತಾಳಮದ್ದಲೆ ಸಿ.ಡಿ. ನಿರ್ದೇಶಕ ಪ್ರಪ್ರಥಮ ಯಕ್ಷಗಾನ 
ವೆಬ್‌ಸೈಟ್‌ www.yakshagana.com ಸಂಪಾದಕ 

(ಶ್ರೀ ಪ. ವಾಸುದೇವ ಐತಾಳ ಯು.ಎಸ್‌.ಎ. ಇವರೊಂದಿಗೆ.) 
1992ರಲ್ಲಿಬಹರೈನ್‌,ದುಬೈಪ್ರವಾಸದ ಯಕ್ಷಗಾನ ತಂಡದ ನೇತೃತ್ವ. 
ಯಕ್ಷಗಾನ ಸಮ್ಮೇಳನ ಅಧ್ಯಕ್ಷತೆ (ಬೆಂಗಳೂರು ಕರ್ನಾಟಕ 
ಕಲಾ ಸಾಂಸ್ಕೃತಿಕ ಪ್ರತಿಷ್ಠಾನ) 

ಮಂಗಳೂರು ವಿಶ್ವವಿದ್ಯಾನಿಲಯ ಯಕ್ಷಗಾನ ಸಮ್ಮೇಳನ, 
2002 (ಸಹ ಸಂಘಟಕ) 

ಪ್ರೊ. ಕು.ಶಿ. ನೇತೃತ್ವದಲ್ಲಿ ಆರ್‌.ಆರ್‌.ಸಿ. ಎಂ.ಜಿ.ಎಂ. 


ತ್‌ 


43 


(€ (EL 


ಕಾಲೇಜು, ಉಡುಪಿ ಇಲ್ಲಿ ಜರಗಿದ ದಕ್ಷಿಣ ಭಾರತ ಬಯಲಾಟ 
ಉತ್ಸವ, (1982) ಯಕ್ಷಗಾನ ದಾಖಲೀಕರಣ ಕಮ್ಮಟಗಳಲ್ಲಿ 
ಸಹ ಸಂಘಟಕನಾಗಿ ಕಟೀಲಿನ ದುರ್ಗಾ ಪರಮೇಶ್ವರಿ ದೇವರ 
ಶಾಲೆಯಲ್ಲಿ ಯಕ್ಷಗಾನ ಸಮ್ಮೇಳನ (ಡಾ. ಮಾರ್ತಾ ಆಟ್ಯನಿ 
ಸಿಕೋರಾ ಸಂಘಟನೆಯಲ್ಲಿ ನಿರ್ದೇಶನ. 

ಯು.ಎಸ್‌.ಎ. ಕೆನಡಾಗಳಲ್ಲಿ ಪ್ರಪ್ರಥಮ ತಾಳಮದ್ದಳೆ 
ಉಪನ್ಯಾಸಗಳ ಸರಣಿ. 2016-17 ಕ್ಯಾಲಿಫೋರ್ನಿಯಾದ 
ಬರ್ಕ್‌ ಲೀ ವಿಶ್ವವಿದ್ಯಾಲಯದಲ್ಲಿ ಪ್ರಾತ್ಯಕ್ಷಿಕೆ ಕಮ್ಮಟ. 

ಹಲವು ಸಂಘ ಸಂಸ್ಥೆಗಳ ಸ್ಥಾಪಕ, ಪದಾಧಿಕಾರಿ, ಸಲಹೆಗಾರ 
ಗೋಷ್ಠಿ, ಕಮ್ಮಟ, ಕಾರ್ಯಕ್ರಮಗಳ ಸಂಯೋಜಕ ನಿರ್ದೇಶಕ 
ಜಿಲ್ಲಾ, ರಾಜ್ಯ ಅಧ್ಯಾಪಕ ಸಂಘಟನೆಗಳಲ್ಲಿ ಪದಾಧಿಕಾರಿ. 
ದ.ಕ.ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 2021 

ಅಧ್ಯಕ್ಷತೆ : ವಿದ್ಯಾರತ್ನ ಸಂಸ್ಥೆಯ ರತ್ತೋತ್ಸವ (2022) 
ಅಧ್ಯಕ್ಷತೆ : ಕರ್ನಾಟಕ ಸರಕಾರ ಆಯೋಜಿತ ಪ್ರಥಮ 
ಯಕ್ಷಗಾನ ಸಮ್ಮೇಳನ, ಉಡುಪಿ (2023) 


: ರಾಜ್ಯ ಯಕಗಾನ ಅಕಾಡಮಿಯ ಪಾರ್ತಿಸುಬ್ಬ ಪಶಸ್ಕ್ತಿ 
ಯೈ ಬ ಮಂ 


ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಖಿಲ ಭಾರತ ಕನ್ನಡ 
ಸಾಹಿತ್ಯ ಸಮ್ಮೇಳನ ಸಂಮಾನ (ಗದಗ), ಮಣಿಪಾಲ ಅಕಾಡೆಮಿ 
(ಮಾಹೆ) ಫೆಲೋಶಿಪ್‌ ಮತ್ತು ನವ ವರ್ಷ ಗೌರವ, ಕುಕ್ಕಿಲ 
ಪ್ರಶಸ್ತಿ, ಯಜ್ಜಮಿತ್ರ (ಕೆನಡಾ) ಸಂಮಾನ, ಯಕ್ಷಧ್ರುವ ಪ್ರ 
ಉಡುಪಿ ಕಲಾರಂಗ ಪ್ರಶಸ್ತಿ, ಪೇಜಾವರ ರಾಮ ವಿಠಲ ಪ್ರಶಸ್ತಿ 
ಕು.ಶಿ. ಪ್ರಶಸ್ತಿ ಮಹೋಪಾಧ್ಯಾಯ (ಕಾಂತಾವರ) ಪ್ರಶಸ್ತಿ 
ಮರಿಯಪ್ಪ ಭಟ್ಟ ಪ್ರಶಸ್ತಿ ಮಂಗಳೂರು ವಿವಿ ಯಕ್ಷಮಂಗಳಾ 


ವಂ 


ಪ್ರಶಸ್ತಿ, ಮುಳಿಯ ಪ್ರಶಸ್ತಿ, ಯಕ್ಷರಕ್ಷಾ ಪ್ರಶಸ್ತಿ (ಮುಂಬೈ ೈ) ಶೇಣಿ 


5) 


ಪ್ರಶಸ್ತಿ, (ಕೀಲಾರು ಪ್ರತಿಷ್ಠಾನ), ಮುಳಿಯ ಪ್ರಶಸ್ತಿ ಕೇಣಿ ಸುಹ್ರತ್‌ 
ಪ್ರಶಸ್ಥಿ ಕುರಿಯ ವಿಠಲ ಶಾಸ್ತ್ರಿ ಪ್ರತಿಷ್ಠಾನ ಜೋಶಿ ಅರ್ಥ ಸರಣಿ. 
ಯಕ್ಷಾಂಗಣ - ಜೋಶಿ ಅರ್ಥ ಸರಣಿ, ವಾಗರ್ಥ ಗೌರವ 
ಮೈಸೂರು), ದ್ವಿದಿನ ಗೋಷ್ಟಿ - ಸಂಮಾನ, ಕಾಶ್ಯಪ ಪ್ರಶಸ್ತಿ, 
ಶಿರಸಿ ಕೆರೆಮನೆ ನಾಟ್ಯೋತ್ಸವ ಗೌರವ, ಕರ್ನಾಟಕ ರಾಜ್ಯೋತ್ಸವ 
ಪ್ರಶಸ್ತಿ ಸಹಿತ - ನೂರಕ್ಕೂ ಮಿಕ್ಕಿದ ಸಂಮಾನ, ಪ್ರಶಸ್ತಿಗಳು. 


~~ 


44 


ಕೃತಿಗಳು 


ಜಾಗರ 

ಕೇದಗೆ 

ಮಾರುಮಾಲೆ 

ಪ್ರಸ್ತುತ 

ಯಕ್ಷಗಾನ ಪದಕೋಶ 

ಭಾರತೀಯ ತತ್ತ್ವಶಾಸ್ತ್ರ 

ತಾಳಮದ್ದಲೆ 

ವಾಗರ್ಥ 

ಕೃಷ್ಣ ಸಂಧಾನ : ಪ್ರಸಂಗ ಮತ್ತು ಪ್ರಯೋಗ 

ಮುಡಿ 

ಮಂದಾರ ಕೇಶವ ಬಟ್‌ (ಪರಿಚಯ-ತುಳು) 

ಗುರ್ತ (ತುಳು ಕವಿತೆಗಳು) 

ಪಂಡಿತ ಪೆರ್ಲ ಕೃಷ್ಣಭಟ್ಟ 

ಯಕ್ಷಗಾನ ಸ್ಥಿತಿ-ಗತಿ 

ತತ್ತ್ವ ಮನನ 

ಕೊರಳಾರ 

ಶ್ರೀ ವೀರೇಂದ್ರ ಹೆಗ್ಗಡೆ : ದೃಷ್ಟಿ ಮತ್ತು ಸೃಷ್ಟಿ, 2021 
ವೀರಗಸೆ 

ಕವಿತೆಗಳು, ಅನುವಾದಗಳು, ಹಲವು ನೃತ್ಯ ನಾಟಕಗಳು 
ಸಂಸ್ಕೃತಿ, ರಾಜಕೀಯ, ಅರ್ಥಶಾಸ್ತ್ರ ಜಡೆ. ಪ್ರಚಲಿತ ವಿದ್ಯಮಾನ 
ಮೊದಲಾದ ವಿವಿಧ ವಿಚಾರಗಳಲ್ಲಿ ನೂರಾರು ಬಿಡಿ ಬರಹಗಳು, 
ಅಂಕಣ ಲೇಖನಗಳು. 


ಇತರರೊಂದಿಗೆ : 


ಮಣೇಲ್‌ ಶ್ರೀನಿವಾಸ ನಾಯಕರು : ಜೀವನ ಪರಿಚಯ 

- ಎನ್‌. ಮಾಧವಾಚಾರ್ಯ(ಸಹ ಲೇಖಕರು) 

ಭಾರತೀಯ ತತ್ತ್ವಶಾಸ್ತ್ರ ಪರಿಚಯ, ಭಾರತೀಯ ತತ್ತ್ವಶಾಸ್ತ್ರ ಪ್ರವೇಶ 
- ಪ್ರೊ. ಎಂ.ಎ. ಹೆಗಡೆ (ಸಹ ಲೇಖಕರು) 

ಕುಮಾರಿಲ ಭಟ್ಟ - ಪ್ರೊ. ಎಂ.ಎ. ಹೆಗಡೆ (ಸಹ ಲೇಖಕರು) 
ದಕ್ಷಿಣ ಕನ್ನಡ - ಗುರುರಾಜ ಮಾರ್ಪಳ್ಳಿ (ಸಹ ಲೇಖಕರು) 
ಹಾಜಿ ಅಬ್ಬುಲ್ಲಾ-(ಕಾರ್ಪೋರೇಶನ್‌ ಬ್ಯಾಂಕ್‌ ಸ್ಥಾಪಕ, 
ಮಹಾದಾನಿ) ಇಂಗ್ಲಿಷ್‌ ಅನುವಾದ. ಮೂಲ:ಪ್ರೊ.ಮುರಳೀಧರ 


45 


ಸಂಪಾದಿತ : 


ಸಂಪಾದಿತ : 


ಉಪಾಧ್ಯ. ಹಿರಿಯಡ್ಕ 

ಕೋಗಿಲೆ (ಮುಳಿಯ ತಿಮ್ಮಪ್ಪಯ್ಯ ಶತಮಾನೋತ್ಸವ ಸಂಚಿಕೆ, 
1988) 

ಯಕ್ಷ ಸುವರ್ಣ (ಪೂಜ್ಯ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ - 
ಪಟ್ಟಾಭೀಷೇಕ ಸ್ಪರ್ಣ ಮಹೋತ್ಸವ ಸರಣಿಯಲ್ಲಿ.) ಎನ್‌. 
ಅಶೋಕ್‌ ಭಟ್‌ (ಸಹ ಲೇಖಕರು) 


ಅರ್ಥಗಾರಿಕೆ : ಸರೂಪ ಸಮೀಕ್ಷೆ 
ವ ಯೃ 


ಯಕ್ಷಗಾನ ಚಿಂತನ 
ಕುಕ್ಕಿಲ ಸಂಪುಟ 


ಇತರರೊಂದಿಗೆ 


ಯಕ್ಷಗಾನ ಮಕರಂದ (ಪೊಳಲಿ ಶಾಸ್ತ್ರಿ ಸಂಸ್ಮರಣಾ ಗಂಥ) 
ಯಕ್ಷಕರ್ದಮ (ಪದವೀಧರ ಯಕ್ಷಗಾನ ಸಮಿತಿ, ಮುಂಬೈ, 
ಸಮ್ಮೇಳನ ಸಂಕಲನ) 

ಗಾನಕೋಗಿಲೆ (ಭಾಗವತ ದಾಮೋದರ್‌ ಮಂಡೆಚ್ಚ ಸಂಸ್ಕರಣ 
ಗ್ರಂಥ) 

ಸ್ವರ್ಣ ರೇಖೆ, Vision 21st Century (ಕರ್ನಾಟಕ ರಾಜ್ಯ 
ಸ್ವರ್ಣ ಮಹೋತ್ಸವ ನೆನಪಿನ ಲೇಖನ ಸಂಕಲನಗಳು) 
ಶ್ರೀ ಚಕ್ರ ಸಂಚಿಕೆ 

ವಾಚಸ್ಪತಿ ಸಂಚಿಕೆ 

ಪೊಲಿ (ಕೆನರಾ ಜಿಲ್ಲೆ ಶತಮಾನ- ಸಂಪುಟ) 

ಕುಬಣೂರು ಸ್ಮೃತಿ (ಕುಬಣೂರು ಬಾಲಕೃಷ್ಣ ರಾವ್‌ ಸ್ಮೃತಿ 
ಗಂಥ) 

ರಂಗವೆಂಕಟ (ಪಣಂಬೂರು ವೆಂಕಟರಾಯ, ಐಕಳ ಸಂಸ್ಕರಣ 
ಗ್ರಂಥ) 

ಬೆಸೆಂಟ್‌ ಶಾಲಾ ಶತಸ್ಮೃತಿ (ಮಂಗಳೂರಿನ ಬೆಸೆಂಟ್‌ 
ಎದ್ಯಾಸಂಸ್ಥೆಗಳ ಶತಮಾನ ಸಂಪುಟ, 2019) 

ವಾಚಿಕ : ಎಂಟು ದಶಕಗಳ ತಾಳಮದ್ದಳೆ ವಿಮರ್ಶೆಗಳ 
ಸಂಕಲನ 

ದೀವಾಣ ಸಂಪದ (ದೀವಾಣ ಭೀಮ ಭಟ್ಟ-ಸ್ಮರಣ ಗ್ರಂಥ) 


46 


ಅಂಕಣಕಾರ : 


ಮೂಡಂಬೈಲು ಶಾಸ್ತ್ರಿ-75 (ಅಭಿನಂದನ ಗ೦ಥ) 

ಶೇಣಿ ಪ್ರಸಂಗ 

ಶ್ರೀಮಯ ಅಮೃತ ಸಿಂಚನ (ಶ್ರೀ ಇಡಗುಂಜಿ ಮೇಳ-75. 
ಸಂಪುಟ) 

ಶ್ರೀಮಯ ಅಮೃತ ಮಂಥನ (ಶ್ರೀ ಇಡಗುಂಜಿ ಮೇಳ-80. 
ಸಂಪುಟ) 

ಶತಸ್ಮೃತಿ (ಬೆಸೆಂಟ್‌ ಶಿಕ್ಷಣ ಸಮೂಹದ ಶತಮಾನೋತ್ಸವ 
ಗ್ರಂಥ) 2019 ಮತ್ತು ಕೆಲವು ಸಾಂಸ್ಕೃತಿಕ ಸಂಚಿಕೆಗಳು. 


ಸ್ಪಂದನ - ಹೊಸದಿಗಂತ ದೈನಿಕ 

ಮಿನಿ ಕಾಲಂ: ನೂತನ ಕಲ್ಪನೆಯ ಅಂಕಣ-ಜನವಾಹಿನಿ ಪತ್ರಿಕೆ 
ಸಂಸ್ಕೃತಿ ಸ್ಪಂದನ - ಕರಾವಳಿ ಅಲೆ ದೈನಿಕ 

ಸಂಸ್ಕೃತಿ ಸಮ್ಮುಖ - ಉದಯವಾಣಿ ದೈನಿಕ 

ಜಿಜ್ಞಾಸೆ : ಸಾಂಸ್ಕೃತಿ ವಿಚಾರ ಪ್ರಶ್ನೆಗಳಿಗೆ ಉತ್ತರ ಅಂಕಣ - 
ಉದಯವಾಣಿ ದೈನಿಕ 

ಯಕ್ಷಪ್ರಶ್ನೆ : ಸಾಂಸ್ಕೃತಿಕ ಪ್ರಶ್ನೆಗಳಿಗೆ ಉತ್ತರ : ಬಲ್ಲಿರೇನಯ್ಯ 
ಪತ್ರಿಕೆ. 

ಸ್ಥಾಪಕ ಕಾರ್ಯದರ್ಶಿ, ಪೊಳಲಿ ಶಾಸ್ತ್ರಿ ಸ್ಮಾರಕ ಸಮಿತಿ, 
ಮಂಗಳೂರು. 

ಮಾಜಿ ಕಾರ್ಯದರ್ಶಿ, ಕನ್ನಡ ಸಂಘ, ಮಂಗಳೂರು. 
ಜಿಲ್ಲಾ ಪದವಿಪೂರ್ವ ಅಧ್ಯಾಪಕ ಸಂಘದ ಮಾಜಿ ಅಧ್ಯಕ್ಷ. 
ಉಡುಪಿಯ ಎಂ.ಜಿ.ಎಂ. ಕಾಲೇಜಿನ ಜಾನಪದ ಅಧ್ಯಯನ 
ಕೇಂದ್ರದ ಸಲಹೆಗಾರ. 

ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿ, ಸಲಹೆಗಾರ. 
ಕಲಾವಿದರಿಗೆ, ಸಂಸ್ಥೆಗಳಿಗೆ ನೆರವು. ಮಾರ್ಗದರ್ಶನ, ಸಂಘಟನ 
ಸಹಾಯ. 

ಅಧ್ಯಾಪಕ ಸಂಘಟನೆಯಲ್ಲಿ ಸಕ್ರಿಯ. 

ಯಕ್ಷಗಾನದ ಪ್ರಥಮ ವೆಬ್‌ಸೈಟ್‌ ಸ್ಥಾಪಕ. 
www.yakshagana.com ಸಂಪಾದಕ. 


47 


ಜೋಶಿಯವರ 


ಬಲಿಪ ಭಾಗವತ 75 - ಬಲಿಪ ಅಮೃತ ಭವನ ಸಮಿತಿ- 
ಯೋಜನೆ ಸಮಗ್ರ ಸಂಘಟನಾ ಕಾರ್ಯ 2013-15 
ಮಾಳ ಗುರುಕುಲ ಶಾಲೆಯ ಸಲಹೆಗಾರ. 


ಕುರಿತು : 

ಪೆಗಲ್ಪ ಚಿಂತಕ, ಅರ್ಥವಿಹಾರಿ : ಡಾ. ಎಂ. ಪ್ರಭಾಕರ ಜೋಶಿ 
(ಲೇ:ಚಂದ್ರಶೇಖರ ಮಂಡೆಕೋಲು) : ಕಾಂತಾವರ ಕನ್ನಡ 
ಸಂಘದ ನಾಡಿಗೆ ನಮಸ್ಕಾರ ಮಾಲಿಕೆಯಲ್ಲಿ 

ಜಾಗರದ ಜೋಶಿ (ಸಂ. ನಾ. ಕಾರಂತ ಪೆರಾಜೆ) - ಆಕೃತಿ 
ಆಶಯ ಪಬ್ಲಿಕೇಶನ್ಸ್‌, ಮಂಗಳೂರು 

ವಾಗರ್ಥ ಗೌರವ : (ಸಂ. ವಿದ್ವಾನ್‌ ಗ.ನಾ. ಭಟ್ಟ ಮೈಸೂರು) 
- ಆಕೃತಿ ಆಶಯ ಪಬ್ಲಿಕೇಶನ್ಸ್‌, ಮಂಗಳೂರು 

ಜೋಶಿ ಆಳ ಮನದಾಳ : (ಡಾ. ಸುಂದರ ಕೇನಾಜೆ) - ಆಕೃತಿ 
ಆಶಯ ಪಬ್ಲಿಕೇಶನ್ಸ್‌, ಮಂಗಳೂರು 

ಯಕ್ಷ ಪ್ರಭಾಕರ : (ಸಂ. ಕದ್ರಿ ನವನೀತ ಶೆಟ್ಟಿ - ಯಕ್ಷಧ್ರುವ 


ಮು 1 _) 


ಪಟ್ಟ ಪ್ರತಿಷ್ಠಾನ, ಮಂಗಳೂರು 


ಣಿ ರ 


48 


*ಯಕ್ಷಗಾನವೆಂಬ ಅನಿರ್ವಚನೀಯ ಕಲಾ 
ಸಾಹಿತ್ಯ ಸಮುಚ್ಚಯವು ಕನ್ನಡ ಸಂಸ್ಕೃತಿಯ 
ಒಂದು ಉನ್ನತ ಬಿಂದುವಾಗಿ, ಸಂಸ್ಕೃತಿ 
ಶ್ರೇಣಿಯ ಶಿಖರಗಳಲ್ಲೊಂದಾಗಿರುವ 
ಕಲಾ ಹಿಮಾಲಯ ಸಹ್ಯಾದ್ರಿ ಕಲೆಯ 
ಪಡುಗಡಲು. 

ಈ ಕಲೆಯ ವಿಸ್ತಾರ, ಉನ್ನತೀಕರಣ, 
ಚರ್ಚೆ, ಸಮೃದ್ಧಿಗಳನ್ನು ಸಾಧಿಸಲು 
ಅಭಿಮಾನ, ಅಭಿಯಾನ, ಅಭಿಜ್ಞಾನ ರೂಪದ 
ಸೂತ್ರದ ಆಧಾರದಲ್ಲಿ ಸತತ ಚರ್ಚೆ 
ಪ್ರಯತ್ನಗಳ ಮೂಲಕ ಈಡೇರಿಸಿಕೊಳ್ಳಲು 
ಈ ಸಮ್ಮೇಳನವು ಪ್ರೇರಕವಾಗಲಿದೆ. ಇದು 
ನಿರಂತರವಾಗಿ ಸಾಗಲಿ.* 


ಡಾ. ಎಂ. ಪ್ರಭಾಕರ ಜೋಶಿ 


